


ಆದಿಚುಂಚನಗಿರಿ ಮಠದ ದತ್ತಿ ಪ್ರಕಟಣೆ 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ 


ಡಾ. ರಾಜೇಂದ್ರ ಯರನಾಳೆ 





ಪಂಪವಹಾಕವಿ ರಸ್ತೆ, ಚಾವರಾಜಪೇಟೆ 
ಬೆಂಗಳೂರು- ೫೬೦೦೧೮ 


-- JANAPADA 10೦166 & CHITRAKALE 
‘by: Dr. Rajendra Yaranaale 
Published by : Kannada Sahitya Parishat 
೨. Pampa Mahakavi Road, Chamarajapet, Bangalore - 560018 
Pages: 46+v Price: Rs.20=00 : 2004 


ಪ್ರಥಮ ಮುದ್ರಣ : ೨೦೦೪ 


ಪ್ರತಿಗಳು _ ೩ ೧೦೦೦ 
ಬೆಲೆ k : ಇಪ್ಪತ್ತು ರೂಪಾಯಿಗಳು 


ಹಕ್ಕುಗಳನ್ನು ಕಾಯಿರಿಸಿದೆ. 





ಆದಿಚುಂಚನಗಿರಿ ಮಠದ ದತ್ತಿ ಪ್ರಕಟಣೆ 


ಅಧ್ಯಕ್ಷರು 
ಧರ್ಮದರ್ಶಿ ಹರಿಕ ಷ್ಟ ಪುನರೂರು 


ಮುದ್ರಣ : ಬಿ. ಎಂ. ಶ್ರೀ ಆಚ್ಚಕೂಟ ಅಫ್‌ಸೆಟ್‌ ಕನ್ನಡ ಸಾಹಿತ್ಯ ಪರಿಷತ್ತು 
ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು - ೧೮ 


ಅಧ್ಯಕ್ಷರ ನುಡಿ 


ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆ, ಸಂಸ್ಕೃತಿ, ನಾಡು-ನುಡಿಯ ಸಂರಕ್ಷಣೆ, 
ಸಂವರ್ಧನೆಗಾಗಿ ಶ್ರಮಿಸುತ್ತಿರುವ ಏಕೈಕ ಸಂಸ್ಥೆ. ಸುಮಾರು ೮೯ ವರ್ಷಗಳ ದೀರ್ಫಕಾಲದ 
ಇತಿಹಾಸ ಹೊಂದಿರುವ ಪರಿಷತ್ತು ಅನೇಕ ಸಾಹಿತ್ಯ ಕೃತಿಗಳ ಪ್ರಕಟಣಕಾರ್ಯ 
ಪ್ರಧಾನವಾದುದಾಗಿದೆ. ಈ ಹಿಂದಿನ ಹಲವಾರು ಮಹನೀಯರ ಪ್ರಯತ್ನದ ಫಲವಾಗಿ 
ಸುಮಾರು ೧೦೦೦ಕ್ಕೂ ಹೆಚ್ಚು ಕೃತಿಗಳನ್ನು ಪರಿಷತ್ತು ಹೊರತಂದಿದೆ. ಈ ಕೃತಿಗಳು 
ಸಾಹಿತ್ಯ ಕ್ಷೇತ್ರದ ಎಲ್ಲ ಪ್ರಕಾರಗಳಿಗೂ ಸಂಬಂಧಿಸಿವೆ. 

ಕನ್ನಡ ಜನತೆಗೆ ಉತ್ತಮ ಸಾಹಿತ್ಯವನ್ನು ನೀಡುವ ಸಲುವಾಗಿ ಅತ್ಯಂತ ಸುಲಭ 
ಬೆಲೆಯುಲ್ಲಿ ಈ ಪುಸ್ತಕಗಳನ್ನು ಒದಗಿಸಲಾಗಿದೆ. ಸಾಹಿತ್ಕಾಭಿಮಾನಿಗಳ 
ವಾಚನಾಭಿರುಚಿಯನ್ನು ಬೆಳಸುವುದರ ಮೂಲಕ ಜ್ಞಾನಪ್ರಸಾರ ಮಾಡುವುದು ನಮ್ಮ 
ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಈ ದಿಕ್ಕಿನಲ್ಲಿ ಅನೇಕ ದಾನಿಗಳು ಉತ್ತಮ 
ವೈಚಾರಿಕ ಕೃತಿಗಳ ಪ್ರಕಟಣೆಗಾಗಿ ಪರಿಷತ್ತಿನಲ್ಲಿ ದತ್ತಿಗಳನ್ನು ಸ್ಥಾಪಿಸಿ, ಆ ದತ್ತಿಯ 
ಮೂಲದಿಂದ ಬರುವ ಬಡ್ಡಿಯ ಹಣದಿಂದ ಪ್ರತಿವರ್ಷವೂ ಒಂದೊಂದು ಅತ್ಯುಪಯುಕ್ತ 
ಗ್ರಂಥವೊಂದನ್ನು ಪ್ರಕಟಿಸುವುದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. 

"ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ದತ್ತಿ ನಿಧಿ' ನೆರವಿನಿಂದ ಈ ಕೃತಿ 
ಪ್ರಕಟವಾಗಿದೆ. ದತ್ತಿ ದಾನಿಗಳಾದ ಶ್ರೀಮಠದ ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. 
ಈ ಗ್ರಂಥವು ಕನ್ನಡ ಸಾಹಿತ್ಯ ಸಂಶೋಧನಾಸಕ್ತರಿಗೂ, ವಿದ್ಯಾರ್ಥಿಗಳಿಗೂ, 
ಉಪನ್ಯಾಸಕರಿಗೂ ಅತ್ಯಂತ ಉಪಯುಕ್ತವಾಗಿದೆ. ಸಹೃದಯ ಓದುಗರು ಈ ಗ್ರಂಥವನ್ನು 
ಆದರದಿಂದ ಸ್ಟೀಕರಿಸುತ್ತಾರೆಂದು ಆಶಿಸುತ್ತೇನೆ. 


ಈ ಕೃತಿಯನ್ನು ಸಿದ್ಧಪಡಿಸಿರುವ ಡಾ. ರಾಜೇಂದ್ರ ಯರನಾಳೆ ಅವರಿಗೆ 
ಧನ್ಯವಾದಗಳು. ಅಚ್ಚುಕಟ್ಟಾಗಿ ಮುದ್ರಿಸಿದ ಮುದ್ರಣಾಲಯಕ್ಕೂ ಪ್ರೀತಿ ಪೂರ್ವಕ 
ವಂದನೆಗಳು. 

ಧರ್ಮದರ್ಶಿ ಹರಿಕೃಷ್ಣ ಪುನರೂರು 
ಅಧ್ಯಕ್ಷರು 


ಲೇಖಕರ ಮಾತು 


ಸುಮಾರು ಹತ್ತು ವರ್ಷಗಳ ಹಿಂದೆ ಬರೆದು ಪುಸ್ತಕವಾಗಿ ಪ್ರಕಟಿಸಲು ಸಿದ್ಧವಿರುವ 
ಹಸ್ತಪ್ರತಿಗಳಲ್ಲಿ “ಜನಪದ ಹೊಲಿಗೆ ಮತ್ತು ಚಿತ್ರಕಲೆ” ಓದುಗರಿಗೆ ಮುಟ್ಟುವಲ್ಲಿ 
ಕಾರಣಕರ್ತರಾದ ಪರಿಷತ್ತಿನ ಅಧ್ಯಕ್ಷರಾದ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು 
ಅವರಿಗೆ ಮೊದಲ ಕೃತಜ್ಞತೆ ಸಲ್ಲಿಸುವೆ. ಬೀದರ್‌ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ 
ಅಧ್ಯಕ್ಷರಾದ ಪ್ರೊ. ಸಿದ್ರಾಮಪ್ಪ ಮಾಸಿಮಾಡೆ ಅವರು ಕೂಡ ನನ್ನ ಅಭಿಮಾನಿಗಳಲ್ಲಿ 
ಒಬ್ಬರು. ಅವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುವುದು ಅನಿವಾರ್ಯ. ಜೊತೆಗೆ 
ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಜಿಲ್ಲಾಧ್ಯಕ್ಷರುಗಳಿಗೆ, ಹಾಗೂ ಪುಸ್ತಕ ಪ್ರಕಟಣಾ 
ಸಮಿತಿ ಹಾಗೂ ಸಿಬ್ಬಂದಿಗಳಿಗೆ ಜೊತೆಗೆ ಅತೀ ಶೀಘ್ರದಲ್ಲಿ ಬೆರಳಚ್ಚು ಮಾಡಿರುವ, 
ಮುದ್ರಿಸಿರುವ ಮಹನೀಯರ ಕಾರ್ಯವೂ ಅಷ್ಟೇ ಪ್ರಮುಖವಾದುದೆಂದು ಭಾವಿಸಿ ಅವರಿಗೂ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 

ಈ ಪುಸ್ತಕ ರಚನೆ ಸಂದರ್ಭದಲ್ಲಿ ಪ್ರಮುಖರಾಗಿ ಸಹಕರಿಸಿದವರು ಹಲವು 
ಜನರು. ಅವರಲ್ಲಿ ಕೆಲವರೀಗ ದಿವಂಗತರು: ಅವರೆಲ್ಲರೊಂದಿಗೆ ಇಂತಹ ಒಂದು ಪುಸ್ತಕ 
ಬರೆಯಬೇಕೆಂಬ ಕಲ್ಪನೆಯೊಂದಿಗೆ ಪ್ರೋತ್ಸಾಹ ನೀಡಿರುವ ಗುರುಗಳಾದ ಡಾ. ಎಂ.ಎಸ್‌.ಲತ್ಗೆ 
ಅವರಿಗೂ ತುಂಬು ಹೃದಯದಿಂದ ನಮಿಸುವೆ. 


ಹೊಲಿಗೆ ಕಲೆ, ಚಿತ್ರಕಲೆ ಎಂದಾಕ್ಷಣ ದಿನನಿತ್ಯ ಕಾಣುವ ಇವುಗಳು ನಮಗೆ 
ವಿಶೇಷ ಎನಿಸುವುದಿಲ್ಲ, ಆದರೆ ಜನಪದ ಹೊಲಿಗೆಗಳಾದ ಖವುದಿ, ಕುಂಚಿಕುಲಾಯಿ 
ಮೊದಲಾದವುಗಳ ಕುರಿತು ಕ್ಷಣ ಚಿಂತಿಸುತ್ತಿದ್ದರೆ ಅದ್ಭುತವೆನಿಸುತ್ತದೆ. ಇದರಂತೆ ಚಿತ್ರಕಲೆ 
ಎಂದಾಕ್ಷಣ ಇಂದು ಪ್ರತಿಯೊಂದು ಕಡೆಗಳಲೆಲ್ಲ ಚಿತ್ರಕಲಾ ಶಾಲೆಗಳು ಪ್ರಾರಂಭವಾಗಿ 
ಹಾಳೆ ಮೊದಲಾದವುಗಳ ಮೇಲೆ ಬಿಡಿಸುವ ಚಿತ್ರ ನೆನಪಾಗುವುದು ಸಹಜ. ಆದರೆ 
ಸಾವಿರಾರು ವರ್ಷಗಳಾದರೂ ಹಳೆಯ ಕಟ್ಟಡಗಳ ಮೇಲೆ, ಗೋಡೆಗಳ ಮೇಲೆ ಕಾಣುವ 
ಚಿತ್ರಗಳ ಬಣ್ಣ, ಹೊಳಪ ಕುರಿತು ವಿಚಾರಿಸಿದರೆ ನಮ್ಮ ಪೂರ್ವಜರ ಕಲೆಗೆ ಬೆರಗಾಗದವರೆ 
ಇಲ್ಲವೆನ್ನಬೇಕು. ಈ ಎಲ್ಲ ಚಿಂತನೆಗಳ ಫಲವೇ ಪ್ರಸ್ತುತ ಪುಸ್ತಕ. 

ಇದರಲ್ಲಿ ಎರಡು ಕಲೆಗಳ ಕುರಿತು ಸಂಶೋಧಿಸುವಾಗ ಜನಪದರ 
ಬಾಯಿಯಲ್ಲಿರುವ ಪದಗಳ ಗತ್ತು-ಗಮ್ಮತ್ತು ಸ್ವಾರಸ್ಯ ರೀತಿ-ನೀತಿಗಳು ಇದ್ದಕ್ಕಿದಂತೆ ಇಡಲು 
ಪ್ರಯತ್ನಿಸಿದ್ದೇನೆ. ಅವುಗಳೆಲ್ಲ ಓದುಗರಿಗೂ, ಸಂಶೋಧಕರಿಗೂ, ಕಲಾ ಪ್ರಿಯರಿಗೂ 
ಒಂದು ಹೊಸತನ ನೀಡುವವೆಂದು ಭಾವಿಸಿರುವೆ. ಹಾಗಾದರೆ ನನ್ನ ಭಾವಕ್ಕೆ ಬಲಬಂದಂತೆ 
ಖುಷಿ ಪಡುವೆ. ಎಲ್ಲರಿಗೂ ನಮಸ್ಕಾರಗಳು. 

ಡಾ. ರಾಜೇಂದ್ರ ಯರನಾಳೆ 


(dL 


UL 


ಹೊಲಿಗೆ ಕಲೆ: 


(೦ 


NS 


೧ ೫ ೪ ಚಿ ಟಿ ಧಿ 


are BSP ಧಿ 


ಉಗಮ 

ವಿಕಾಸ 

ಹೊಲಿಗೆ ಹಾಗೂ ವಿನ್ಯಾಸಗಳು 

ಹೊಲಿಗೆಯ ಸಾಮಗ್ರಿ ಹಾಗೂ ತಯಾರಿಸಿಕೊಳ್ಳುವಿಕೆ 


. ಹೊಲಿಗೆಯ ನಿಯಮ ಹಾಗೂ ನಂಬಿಕೆಗಳು 
. ಹೊಲಿಗೆ ಕಲೆಗೆ ಸಂಬಂಧಿಸಿದ ಗಾದೆ, ಒಗಟು, 
ಪ್ರಾಸ ಮೊದಲಾದವುಗಳು 


ಹೊಲಿಗೆ ಕಲೆಯ ವೈಶಿಷ್ಟ್ಯ 


GL 
aL 
G, 


ಹ 


ಉಗಮ 

ಪರಂಪರೆ 

ಚಿತ್ರಕಲೆಯ ತಾಣ ಹಾಗೂ ಚಿತ್ರಗಳು 

ಚಿತ್ರಕಲೆಯ ಬಣ್ಣ -ಸಾಮಗ್ರಿ ಹಾಗೂ ತಯಾರಿಸಿಕೊಳ್ಳುವಿಕೆ 
ಚಿತ್ರಕಾರರು ಹಾಗೂ ಚಿತ್ರಿಸುವಿಕೆ 


. ಚಿತ್ರಕಲೆಯ ಧ್ಯೇಯೋದ್ದೇಶ 
. ಚಿತ್ರಕಲೆಯ ನಂಬಿಕೆ ಹಾಗೂ ನಿಯಮಗಳು 
. ಚಿತ್ರಕಲೆಯ ಲಕ್ಷಣ. 


ಅನುಬಂಧಗಳು. 


(3 
ಟು 


ಪ್ರಮುಖವ್ಯಕಿಗಳು 
ಗ್ರಂಥಖಣ 


ಪುಟಸಂಖ್ಯೆ 


(೧೨ 
೧೩ 


(೬ 
೧೮ 


93 
೨೧೦ 
೨೩. 
೩() 
೩೩ 
೩೭ 
೩೮ 
೪೧ 


೪೪ 
೪೫ 





೧. ಹೊಲಿಗೆ ಕಲೆ 
೧. ಉಗಮ: oo 

ಆದಿ ಕಾಲದಲ್ಲಿ ಹೊಲಿಗೆ ಹುಲ್ಲಿನಲ್ಲಿಹಾಗೂ ಚರ್ಮದಲ್ಲಿ ಕಾಣುತ್ತೇವೆ. ಬತಲೆ 
ಇರುವ ಮಾನವ ಕಾಲಾನಂತರ ಗಿಡದ ತೊಗಟೆ ಹಾಗೂ ತಾನು ಬೇಟೆ ಆಡಿದ ಪ್ರಾಣಿಗಳ 
ಚರ್ಮದಿಂದ ಮೈ ಮುಚ್ಚಿಕೊಳ್ಳುತಿದ್ದ ಎಂಬುದಕ್ಕೆ ಅನೇಕ ಆಧಾರಗಳಿವೆ. ಹಾಗೆ ಮೈ 
ಮುಚ್ಚಿಕೊಳ್ಳ ಲು ಗಿಡದ ತಪ್ಪಲು, ತೊಗಟೆ ಬೇಟೆ ಡಿ ಪ್ರಾಣಿಗಳ ಚರ್ಮ ಜಾ 
ಮೈಗೆ ಸುತ್ತಿಕೊಂಡು, ನಂತರೆ ಅವುಗಳನ್ನು ಎಳೆಯಾದ ಹುಲ್ಲಿನಿಂದ ಒಂದನ್ನೊಂದು ಕಟ್ಟಲು 
ಜ್ರುರಂಭಿಸಿದೆ. ಬೇಟೆ ಆಡುತ ್ರ ಗಿಡದ ಪೊಟರೆಯಲ್ಲಿಯೋ, "ಗವಿಯಲ್ಲಿಯೋ, "ಮಳೆ, ಗಾಳಿ, 
ಬಿಸಿಲು ಇವುಗಳಿಂದ: ರಕ್ಷಿಸಿಕೊಳ್ಳುವ ಮಾನವ ತನ್ನದೆ ಆದ ಗುಡಿಸಲು ಕಟ್ಟಿಕೊಳ್ಳಲು 
ಪ್ರಾರಂಭಿಸಿದ. ಹೀಗೆ ಹೊಲಿಗೆ ಎನ್ನುವುದು ಆರಂಭದಲ್ಲಿ ಹುಲ್ಲಿನಿಂದ ಗುಡಿಸಲುಗಳು 
ಮೊದಲಾಗಿ ಕಟ್ಟುವುದು ಹೆಣೆಯುವುದು ಪ್ರಾರಂಭವಾಯಿತು. 


ಮಾನವ ಗುಡಿಸಲಿನಲ್ಲಿ ವಾಸಿ ಸಲು ಪ್ರಾರಂಭಿಸಿದಾಗಲೇ ಬೇಸಾಯವೂ 
ಪ್ರಾರಂಭವಾಯಿತೆಂಬ ಹೇಳಿಕೆಗಳನ್ನು ಕಾಣುತ್ತೇವೆ. ಪ್ರ ಪೃಗತಿ ಹೊಂದುತಿರುವ ಮಾನವ 
ತನ್ನ ದಿನನಿತ್ಯಕ್ಕಾಗಿ ಬೇಕಾಗುವ ಹಾಸಿಗೆ, "ಹೊದಿಕ. ಬುಟ್ಟಿ ಮುಂತಾದವುಗಳನ್ನು ಹುಲ್ಲಿನಿಂದ 
ಕಟ್ಟಿ ಜೋಡಿಸಿ, ಹೆಣೆದು ಒಂದು ರೂಪಕೊಟ್ಟುಬಳಸಿಕೊಳ್ಳಲು ಪ್ರಾರಂಭಿಸಿದ. ಉದಾ: 
ಟೂ ಹಂಜಣಿಯೆನ್ನುವ ಒಂದು ಜಾತಿಯ ಹುಲ್ಲಿನಿಂದ ಪರಸ್ಪರ ಒಂದನ್ನೊಂದು 
ಜೋಡಿಸಿ ಬುಟ್ಟಿ, ಡಬ್ಬಿ ಪದ ಆಕಾರಗಳಲ್ಲದೆ ಮಕ್ಕಳ ಆಟಿಕೆಗಳನು ಮಾಡುವುದು 
( ಬೀದರ ಜಿಲ್ಲೆಯ ಔರಾದ ತಾಲ್ಲೂಕಿನ ಕೆಲ ಊರುಗಳಲ್ಲಿ ಕಾಣುತ್ತೇವೆ. ಈ ಹುಲ್ಲು 
ಒಂದನ್ನೊಂದು ಜೋಡಿಸಿದರೆ ತಾನಾಗಿಯೇ ಅಂಟಿಕೊಳ್ಳುತ್ತದೆ. ಹೀಗೆ ಜೋಡಿಸಿದ | 
ಹುಲ್ಲಿನ ಬುಟ್ಟೆ ಆಟಿಕೆ ಮೊದಲಾದವುಗಳನ್ನು ನುಣ್ಣಗೆ ಮಾಡುವ ಸಲುವಾಗಿ ದನಗಳ 
| deed ಸಾರಿಸುತಾರೆ. ಇಂತಹ ಸಾಮಾನುಗಳ ಜೊತೆಗೆ ಹಾಸಿಕೊಳ್ಳಲು ಚಾಪೆ 
ಮುಂತಾದವುಗಳನ್ನು ತಯಾರಿಸಿಕೊಳ್ಳ ಲು ಆರಂಭಿಸಬೇಕು. ಆಮೇಲೆ ಲವಳಿ ಕಡ್ಡಿ(ಒಂದು | 
ಜಾತಿಯ ಹುಲ್ಲು) ನರಲಾದವಗಳಗ ಮುಳ್ಳಿನಿಂದ, ಸಿಬುರಿನಿಂದ ಅಥವಾ ಯಾವುದೇ 
ಚೂಪೆನಿಸುವ ಹುಲ್ಲಿನಿಂದ ತಿವಿದು, ಚುಚ್ಚಿ ಒಂದನ್ನೊಂದು ಜೋಡಿಸುತ ಶ್ರ ಹೆಣೆಯುವುದನ್ನು 
| ಪ್ರಾರಂಭಿಸಿದ. ಉದಾ. ಇಂದು ದನ ಕಾಯುವ ಹುಡುಗರು ದೀಪಾವಳಿಗೆ ದನಬೆಳಗುವ. 
ಫಣಿ ತಯಾರಿಸಿಕೊಳ್ಳುವುದು ಲವಳಿಯ ಕಡ್ಡಿಯೇ ಆಗಿದೆ. 


| ಲವಳಿ ಕಡ್ಡಿಮೊದಲಾದ ಕೆಲವು ಜಾತಿಯ ಹುಲ್ಲುಗಳಲ್ಲಿ ಸೂಜಿಯಂತೆ ಮುಳ್ಳು 
ಮೊದಲಾಗಿ ಚುಚ್ಚಿ 3 ಅಥವಾ ತೂತು ಹಾಕಿ ಹೊಲೆಯಬೇಕೆಂಬ ಕಲ್ಪನೆ ಮಾನವನಿಗೆ ಬಹಳ | 
ಹಿಂದೆಯೇ ಹೊಳೆದಿರಬೇಕು. ಹೀಗಾಗಿ ಆದಿಮಾನವ ತಾನು ಬೇಟೆ ಆಡಿದ ಚರ್ಮ 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೨ 


ಮೊದಲಾಗಿ ಹೊಲಿದು ತನಗನುಕೂಲ ಎನಿಸಿದ ರೀತಿಯಲ್ಲಿ ಮೈ ಮುಚ್ಚಿಕೊಳ್ಳಲು 
ಪ್ರಾರಂಭಿಸಿದ. ನಂತರ ಮೊಳೆಗಳಿಂದ ತೂತು ಹಾಕಿ ಚರ್ಮದ ಎಳೆಗಳಿಂದ ಒಂದನ್ನೊಂದು 
ಕಟ್ಟುವ ಮೂಲಕ ಹೊಲಿಗೆ ಪ್ರಾರಂಭಿಸಿದ. ತೂತು ಹಾಕಿ ಪೋಣಿಸಿ ಕಟ್ಟುವುದನ್ನೇ, ಒಂದು 
ಮೊಳೆಗೆ ದಾರಕಟ್ಟಿಎಳೆಯಲು ಪ್ರಾರಂಭಿಸಿರುವುದೇ, ಡಬ್ಬಣವಾಗಿ ಪರಿಣಮಿಸಿರಬೇಕು. 
ಹೀಗೆ ಪ್ರಗತಿ ಹೊಂದಿದ ಮಾನವ ಬೇಸಾಯದಿಂದ ಹತ್ತಿ ಬೆಳೆದು ಅರಿಬೆ ತಯಾರಿಸಿ 
ಸೂಜಿ ಮೊದಲಾದವುಗಳನ್ನು ಕಂಡುಕೊಂಡು ಸೂಕ್ಷ್ಮ ಹೊಲಿಗೆ ಹೊಲಿಯಲು 
ಪ್ರಾರಂಭಿಸಿದ. 


೨. ವಿಕಾಸ 


ಮಾನವ ಪ್ರಗತಿ ಹೊಂದುತಿದ್ದಂತೆ ಡಬ್ಬಣದಂಥ ವಸ್ತುಗಳಿಂದ ಹೊಲಿಯಲು 
ಪ್ರಾರಂಭಿಸಿ ಬರುಬರುತ್ತ el ಸಣ್ಣಸಣ್ಣ ಆಕೃತಿಯ ಪರಿಕರಗಳನ್ನು 
ತಯಾರಿಸಿಕೊಂಡ. ಇವೇ 'ಡಬ್ಬಣ ದಪ್ಪಸೂಜಿ, ಮೊದಲಾಗಿ ತಯಾರಾಗಿಇಂದು ಹತಾರು 
ಪ್ರಕಾರದ ಸೂಜಿಗಳು ಹೊಲಿಗೆಗಳಲ್ಲಿ ತಯಾರಾದದ್ದು ಕಾಣುತ್ತೇವೆ. ಜೊತೆಗೆ ಹೊಲಿಗೆಯ 
ಬಗೆಗಳು ಹೆಚ್ಚಾದಂತೆ ಜಟ ಹೆಸರುಗಳೂ ಪ್ರತ್ಯೇಕವಾಗಿಯೇ 
ಹುಟ್ಟಿಕೊಂಡವು. ಉದಾ: ಹುಲ್ಲಿನಿಂದ ಕಟ್ಟುವುದಕ್ಕೆ ಅಥವಾ ಜೋಡಿಸುವುದಕ್ಕೆ 
ಹೆಣಿಗೆ ' ಎಂದು ದಪ್ಪವಾದ ಬಟ್ಟೆ ತಟ್ಟುಪೊಂಗಡಿ ಮೊದಲಾದವು ತಯಾರಿಸುವುದಕ್ಕೆ 
'ನೆಯ್ಲೆ' ಎಂದು, ತೆಳುವಾದ ಬಟ್ಟೆಗಳನ್ನು ಜೋಡಿಸುವುದಕ್ಕೆ "ಹೊಲಿಗೆ' ಎಂದು 
ಕರೆಯುವುದು ಕಾಣುತೇವೆ. 


ಮೊದಲಿಗೆ ಮುಳ್ಳು, ಕಡ್ಡಿ ಆನೆಯ ದಂತ, ಮರಗಳಿಂದ ಮಾಡಿದ ಸೂಜಿ 
ಮೊದಲಾದವುಗಳಿಂದ ಬಟ್ಟೆ ಹೊಲಿಯಲು ಪ್ರಾರಂಭಿಸಿದ ಮಾನವ, ಬರಬರುತ್ತಆಧುನಿಕ 
ಸೂಜಿ- ದಾರ ಕಂಡುಕೊಂಡರೂ ಅನೇಕ ದಿನಗಳವರೆಗೆ ದಿನಗಟ್ಟಲೆ, ಗಂಟೆಗಟ್ಟಲೆ ಹೊಲಿಗೆ 
ಹೊಲಿಯಬೇಕಾಗುತಿತ್ತು, ಇಂತಹ ಕಾಲವಿಳಂಬ ಗಮನಿಸಿ: ಫ್ರಾನಿನ" ಬಾರ್ತಲೆಮ್ನಿ 
ಧಿಮಾನಿಯ' ಎಂಬ ದರ್ಜಿ ಸರಪಳಿ ಹೊಲಿಗೆ ಯಂತ್ರ ತಯಾರಿಸಿದ..... ನಂತರ 
ನ್ಯೂಯಾರ್ಕಿನ "ವಾಲರ ಹಂಟ' ಎಂಬಾತ ಸೂಜಿ ಬಟ್ಟೆಯೊಳಕ್ಕೆ ಹಾಯಿಸಿದ. ಒಂದು 
ದಾರವನ್ನು ಕೆಳಗಿನಿಂದ ಬಂದ ದಾರ ಹಿಡಿಯಿತು. ಹಿಂದಕ್ಕೂ ಮುಂದಕ್ಕೂ ಚಲಿಸಿ ಎರಡನೆ 
ದಾರ ಬರುವಂತೆ ಮಾಡಿದ... ನಂತರ೧೮೪೬ ರಲ್ಲಿಮೆಸಾಚುಸೆಟನ "ಎಲಿಯಾಸ ಹೋವೆ' 
ಎಂಬಾತ ಹಿಡಿಕೆಯುಳ್ಳ ಚಕ್ರ ವನ್ನು ಕೈಯಿಂದ ತಿರುಗಿಸಿ ಚಲಿಸುವ ಯಂತ್ರ ಜಾರಿಗೆ ತಂದ... 
ನಂತರ೧೮೫೦ರಲ್ಲಿ" ಆಲನ್‌ PR ಎಲ್ಲನ್‌' ಮುಂದೆ- ಹಿಂದೆ, ಅತವಾ 
ಚಲನೆಯುಳ್ಳ ಯಂತ್ರ ಕಂಡು ಹಿಡಿದ... ನಂತರ (೧೮೧೧-೭೫) “`ಐಸಾಕ್‌ ಮೆರಿಟ್‌ 
ಸಿಂಗರ್‌' ಇಂದಿನ ಹೊಲಿಗೆ ಯಂತ್ರದ ಪೂರ್ಣ ಪ್ರಮಾಣ ಕಂಡು ಹಿಡಿದು 


ಹೊಲಿಗೆ ಕಲೆ/ ೩ 


ಜನಪ್ರಿಯನಾದ. ಜೊತೆಗೆ ಅವನ ಹೊಲಿಗೆಯಂತ್ರಗಳು ಎಲ್ಲೆಡೆಗೂ ಪಸರಿಸಿ ಪ್ರಖ್ಯಾತಿ 
ಹೊಂದಿದವು ಎಂಬುದನ್ನು ಜ್ಞಾನಗಂಗೋತ್ರಿ ಕಿರಿಯರ ವಿಶ್ವಕೋಶ ಭಾಗ-೪ರಲ್ಲಿ 
ಹೇಳಿರುವುದು ಹೊಲಿಗೆಯ ಬೆಳವಣಿಗೆ ಕುರಿತದ್ದೇ ಆಗಿದೆ.(ಕರ್ನಾಟಕ ಸಹಕಾರಿ ಪ್ರಕಾಶನ 
ಮಂದಿರವ (ಪು. ೧೯೭೨ ಪು.೧೭೮, ೬೭೭, ೬೭೮, ೬೭೯) ಹೀಗೆ ಜನಪದ ಹೊಲಿಗೆ 
ಅಭಿಜಾತ ಹೊಲಿಗೆಯಾಗಿ ಬೆಳೆದದ್ದುಕಾಣುತ್ತೇವೆ. 


ಹೊಲಿಗೆ ಕಲೆ ಬೆಳೆದಂತೆ ಅದನ್ನುಇನ್ನಷ್ಟುಸುಂದರಗೊಳಿಸಲು ಮನುಷ್ಯ ಅದರಲ್ಲಿ 
ಚಿತ್ರ ಮೊದಲಾಗಿಯೂ ಬಿಡಿಸಲು ಪ್ರಾರಂಭಿಸಿದ. ಇದುವೆ ಕಸೂತಿ ಕಲೆ ಎನಿಸಿಕೊಂಡಿತು. 
ಕಸೂತಿ ಕಲೆ ಕೂಡ ಜನಪದದಿಂದ ಅಭಿಜಾತವಾಗಿ ಬೆಳೆಯುತ್ತಇಂದು ಯಾಂತ್ರಿಕವಾಗಿ 
ಕಸೂತಿ ಹಾಕುವ " ಜಿಗ್‌ ಜಾಗ್‌' ಯಂತ್ರಗಳವರೆಗೆ ಬೆಳೆದದ್ದು ಕಾಣುತ್ತೇವೆ. ಜೊತೆಗೆ 
ಕಾಲು ಚೀಲ, ಟೋಪಿ, ಕೈಚೀಲ, ಮೊದಲಾದವುಗಳನ್ನು ಹೊಲಿಯಲು ಬೇರೆ ಬೇರೆ 
ಪ್ರತ್ಯೇಕ ಯಂತ್ರಗಳೂ ಇವೆ. ಉದಾ : ನಮ್ಮಲ್ಲಿ " ಓರಲಕ್‌' ಹಾಗೂ "ಜಿಗ್‌ಜಾಗ್‌' 
ಯಂತ ತ್ರಗಳು ಇರುವಂತೆ ಒಂದು ನಿಮಿಷಕ್ಕೆ "೨೦, ೦೦೦ ಹೊಲಿಗೆಗಳು ಹಾಕುವ 
ಯಂತ್ರಗಳೂ ಇಂದು ಕಾಣುತೇವೆ. 


೩. ಹೊಲಿಗೆ ಹಾಗೂ ವಿನ್ಯಾಸಗಳು : 


ಹೊಲಿಗೆ ಕೇವಲ ಬಟ್ಟೆಗಳ ಮೇಲಲ್ಲದೆ ಚರ್ಮಗಳ ಮೇಲೆ, ಎಲೆಗಳ ಮೇಲೆ 
ಹಾಳೆಗಳ ಮೇಲೆ, ಹುಲ್ಲು ಮುಂತಾದವುಗಳ ಮೇಲೆ ಹಾಗೂ ಅಂಗಾಂಗಗಳ ಮೇಲೆ 
ಹೊಲಿಯುವುದನ್ನು ಕಾಣಬಹುದಾಗಿದೆ. 


ಚರ್ಮದ ಮೇಲೆ : ಎತ್ತಿನ ಕೊರಳಲ್ಲಿ ಗೆಜ್ಜೆಗಳು, ಕಟ್ಟಲು ಹಾಕುವ ತೊಗಲಿನ 
ಪಟ್ಟಿಯ ಮೇಲೆ ಬಳ್ಳಿಯಂತೆ ಸುಂದರವಾಗಿ ಸರಿಯ ನಾಯಿಗಳ ಕೊರಳಲ್ಲಿ 
ಕಟ್ಟುವ ಪಟ್ಟಿಯ ಮೇಲೆ ಕುಸುರಿ ಕುಸುರಿಯಾಗಿ ಹೊಲಿಯುವುದು, ಕುದುರೆಯ ಮೇಲೆ 
ಹಾಕುವ ಖೋಗಿಲ ಮೇಲೆ ಹೂವಿನಂತೆ, ಬಳ್ಳಿಯಂತೆ ಹಾಗೂ ಸುತ್ತಲು ಕರಿ ಕಟ್ಟಿದಂತೆ 
ಹೊಲಿಯುವುದನ್ನುಕಾಣುತ್ತೇವೆ. ಬಾವಿಯಿಂದ ನೀರೆತುವ ಮಟ್ಟಿಯ ಮೇಲೆ, ಚಬಕದ 
ಮೇಲೆ, ಮಿಳಿ ಮುಂತಾದವುಗಳ ಮೇಲೆಯೂ ಸುಂದರವಾದ ಹೊಲಿಗೆಗಳನ್ನು 
ಕಾಣಬಹುದಾಗಿದೆ. ಸಮಗಾರರು ಹೊಲಿಯುವ ಚಡಾವು ಜೋಡಾ, ಕೋಲಾಪೂರಿ 
ಚಪ್ಪಲಿ, ಮಹಾರಾಜಾ ಜೂತಾ ಮುಂತಾದವುಗಳ ಮೇಲೆಲ್ಲವಿವಿಧ ಬಣ್ಣದ ದಾರ, ಚಮಕಿ, 
ಗುಂಡಿ ಮುಂತಾದವುಗಳನ್ನು ಕೂಡಿಸಿ ಹೊಲಿಯುವುದು ಹಾಗೂ ಎಲೆ ಹೂ, ಕಾಯಿ, 
ಪಶು, ಪಕ್ಷಿ ಮೊದಲಾದ ಚಿತ್ರ ಗಳನ್ನು ಬಿಡಿಸಿ ಹೊಲಿಯುವುದು ವಿಶೇಷವಾಗಿದೆ. 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೪ 


ಎಲೆಗಳ ಮೇಲೆ : ತಾಡೋಲೆಗಳ ಮೇಲೆ ಕಬ್ಬಿಣ ಮೊಳೆಯಂಥ ಲೇಖನಿಯಿಂದ 
ಬರೆದು ಅವುಗಳನ್ನು ಸರಿಯಾಗಿ ಜೋಡಿಸಿ ಹೊಲಿಯುವುದು ಹಾಗೂ ಇವುಗಳನ್ನು 
ಸುರಕ್ಷಿತವಾಗಿಡಲು ಮೇಲು ಹೊದಿಕೆ ಹೊಲಿಯುವುದು, ಮುತ್ತಿನ ಎಲೆಗಳು 
ಒಂದನ್ನೊಂದು ಜೋಡಿಸಿ ಚಿಪಟಿಯ ಸಿಬುರಿನಿಂದ ಹೊಲಿಯುತ್ತಪತ್ರೋಳಿ ಹಾಗೂ 
ಡೊಪ್ಪಿ (ಡೊಣ್ಣೆ) ತಯಾರಿಸುವುದು ವಿಶಿಷ್ಠವಾಗಿದೆ. ಕಾರಹುಣ್ಣಿವೆ ಮೊದಲಾದ 
ಆಚರಣೆಗಳಲ್ಲಿ ಎತುಗಳನ್ನು ಮೆರೆಸುವಾಗ ಅವುಗಳ ಹಣೆಗೆ ಕಟ್ಟುವ ಭಾಸಿಂಗದ 
ಹೊಲಿಗೆಯೂ ಚಿಪಟಿಯ ಸಿಬುರು ಹಾಗೂ ದಾರದಿಂದ ಹೊಲಿಯುವುದಾಗಿದೆ. 
ಮದುಮಕ್ಕಳ ಭಾಸಿಂಗವೂ ವಿವಿಧ ಬಣ್ಣದ ದಾರ, ಚಮಕಿ ಹಾಗೂ ಸಿಬುರಿನಿಂದ 
ಹೊಲಿದಿರುವುದುನೋಡುವಂತಿರುತವೆ. 


ಹಾಳೆಗಳ ಮೇಲೆ: ಖಾತೆ, ಕಿರ್ದಿ, ಪಂಚಾಂಗ, ಪುಸಕೆ, ಕಾಪಿಮೊದಲಾದವುಗಳು 
ಸ್ವಲ್ಪಪುಟಗಳಿದ್ದರೆ ಹೊಲಿಯುವ ರೀತಿ ಹಾಗೂ ಮೇಲು ಹೊದಿಕೆಗಳು ಹೊಲಿಯುವ ರೀತಿ 
ಮೊದಲಾಗಿ ಸಹಜ ಹೊಲಿಗೆಗಳ ವಿಭಾಗೀಯ (ಸೆಕ್ಷನ್‌) ಹೊಲಿಗೆ, ಲಪೆಟಾ ಹೊಲಿಗೆ 
ಗಳ ಮೊದಲಾದ ಪ್ರಕಾರಗಳನ್ನೂ ಕಾಣುತ್ತೇವೆ. ಇಲ್ಲಿವಿಶಿಷ್ಟವಾದ ಚಿತ್ರ ಮೊದಲಾದವುಗಳು 
ಇರದಿದ್ದರೂ ಹೊಲಿಯುವ ಕಲೆ ಮಾತ್ರ ಬಹು ವಿಶಿಷ್ಟವಾಗಿದೆ. ಪುಸಕ, ಪ್ರಬಂಧ 
ಮೊದಲಾದವುಗಳನ್ನು ಹೊಲಿಯುವುದರಲ್ಲಿ ಇಂದು ರಾಜ್ಯ ಹಾಗೂ ದೇಶಮಟ್ಟದಲ್ಲಿ 
ಪ್ರಖ್ಯಾತಿ ಪಡೆದ ವಿಶಿಷ್ಟ ಹೊಲಿಗೆಗಾರರನ್ನೂ ಕಾಣುತ್ತೇವೆ. ಉದಾ : ಹೈದ್ರಾಬಾದಿನ 
ನರಸಿಂಹಲು ಅಂಡ್‌ಸನ್ಸ್‌ ಇವರು ಪುಸಕ ಹೊಲಿಯುವುದು ಇಂದು ದೇಶಾದ್ಯ ೦ತ ವಿಶಿಷ್ಟ 
ಹಾಗೂ ಗಟ್ಟಿ, ಜೊತೆಗೆ ಸುಂದರ ಹೊಲಿಗೆ ಎನಿಸಿಕೊಂಡಿದೆ. ಇದೇ ರೀತಿ ಕಟ್ಟು ಹಾಳೆ. 
ಮೊದಲಾದವನ್ನು ಕತ್ರರಿಸಿ ವಿವಿಧ ಆಕೃತಿ ಕಮಾನು, ಮುಂತಾಗಿ ಹೊಲಿಯುವುದೂ ಸೂಕ್ಷ್ಮ 
ಹಾಗೂ ನಾಜೂಕಾಗಿಯೇ ಇದೆ. 


ಹುಲ್ಲು ಮುಂತಾದವುಗಳ ಮೇಲೆ : ಲವಳಿ ಕಡ್ಡಿ ಮೊದಲಾದವುಗಳನ್ನು 
ಮುಳ್ಳಿನಿಂದ ಚುಚ್ಚಿ ಅಥವಾ ದಾರದಿಂದ ಹೊಲಿದು ಬೇಕಾದ ಆಕೃತಿಯಲ್ಲಿಹಾಸಿಗೆಯಂತೆ 
ತಯಾರಿಸುತಾರೆ. ಜೊತೆಗೆ ವಿವಿಧ ರೀತಿಯ ಆಟಿಕೆಗಳು, ಕಲಾಕೃತಿಗಳು, ಸಹ ಸಿಬುರಿನಿಂದ 
ಅಥವಾ ದಾರದಿಂದ ಹೊಲಿಯುತಾರೆ. 


ಸಿಂದಿ ಮೊದಲಾದ ಜಾತಿಯ ಹುಲ್ಲಿನಿಂದ ಚಾಪೆ ಮುಂತಾದವುಗಳನ್ನು 
ಹೆಣೆಯುವುದು, ಹಾಗೂ ಹೆಣೆದ ಚಾಪೆಗಳಿಗೆ ಸುತಲು ಕರಿ ಕಟ್ಟದಂತೆ ಬಣ್ಣದ ಬಟ್ಟೆಯ 
ಅಂಚು ಹಚ್ಚಿಹೊಲಿಯುತಾರೆ. ಇವುಗಳಂತೆ ಕೂರಬುಟ್ಟಿ, ಹೆಂಡಿಬುಟ್ಟ, ಗುಮ್ಮಿ ಕರಸಿ 
ಮೊದಲಾದವುಗಳನ್ನುತಯಾರಿಸಿ ಅವುಗಳು ಬಹಳ ದಿವಸದವರೆಗೆ ಬಾಳಿಕೆ ಬರಲೆಂದು 
ಸುತಳಿ, ಫುಂಡಿ EEE ಹೊಲಿಯುತಾರೆ. ಛೆಪ್ಪರು (ಚೆಪ್ಪ ರರು) ಹೊಚ್ಚು 


ಹೊಲಿಗೆ ಕಲೆ/ ೫ 


(ಕಟ್ಟು ವಾಗ ಮೇಲಿನ ಹುಲ್ಲು ಹಾರದಿರಲೆಂದು ಹಾಗೂ ಸರಿಯಾಗಿ ಕೂಡಲೆಂದು 
ಮೇಲೊಂದು ಫೋಕ ಹಚ್ಚಿಸೂಜಿ ಕಟಗಿಯಿಂದ ಹೊಲಿಯುತಾರೆ. (ಇದಕ್ಕೆ ಸೂಜಿಕಟಗಿ, 
ಹೊಡೆಯುವುದು, ತಿರುಗಿಸುವುದು ಎನ್ನುತ್ತಾರೆ) ಇದೇ ರೀತಿಕುಳಭಾನ ಮೇಲೆ ಇರುಳಿ 
ಹೊಚ್ಚುವುದು ಕೊಟ್ಟಿ 3 ಕಟ್ಟುವುದು - ಮುಂತಾದಲೆಲ್ಲ ವಿಶಿಷ್ಟ ಹೊಲಿಗೆಗಳನ್ನು ಕಾಣುತ್ತೇವೆ. 


ಹುಲ್ಲು ಮುಂತಾದವುಗಳಲ್ಲಿಯ ಹೊಲಿಗೆಗಳಾದರೂ ಬಹಳ ಲೆಕ್ಕ ದಿಂದ 
ಹೊಲಿಯಬೇಕಾಗುತ್ತದೆ. ಇಲ್ಲದಿದ್ದರೆ ಹೊಲಿದ ಛೆಪ್ಪರು , ಇರುಳಿ, "ಕೊಟ್ಟಿ 
ಮೊದಲಾದವುಗಳು ಮಳೆಗೆ ಸೋರುತವ. ಹೀಗಾಗಿ ಹುಲ್ಲಿನ ಮೇಲೆ ಹೊಲಿಯುವುದು 
ಒಂದು ಕೌಶಲ್ಯಯುಕ್ತ ತಂತ್ರಗಾರಿಕೆ ಆಗಿದೆ. 


ಬಟ್ಟೆಗಳ ಮೇಲೆ: ಹೊಲಿಗೆ ಪ್ರಮುಖ ತಾಣವೆಂದರೆ ಬಟ್ಟೆ. ಇಂದು ಬಟ್ಟೆಗಳ 
ಮೇಲೆ ಅನೇಕ ರೀತಿಯ ಹೊಲಿಗೆ ಹಾಗೂ ವಿನ್ಯಾಸಗಳನ್ನುಕಾಣುತ್ತೇವೆ. 


ಖವುದಿ, ಕುಂಚಿ, ಕುಂಚಿಕಲಯಿ, ಎಲಿಚೆಂಚಿ, ಬಾಗಿಲಪರ್ದಾ ಛಿರಚೇಲಾ, ಎತ್ತಿನ 

ರೂಲು, ಲಂಬಾಣಿಗರ ಉಡಿಗೆ, ತಲೆದಿಂಬಿನ ಹೊದಿಕೆ, ಕೈಚೀಲ, ಗಂಗಾಳ 

| ಮುಂತಾದವುಗಳ ಮೇಲೆ ಮುಚ್ಚುವ ಪಾವುಡು, ಭಟರ್‌ ಚೀಲಾ, ಗದ್ದಿಗೆ ಬಟ್ಟೆ, ಟೇಬಲ್‌ 
ಮುಂತಾದವುಗಳ ಮೇಲೆಲ್ಲ ವಿಶಿಷ್ಠವಾದ ಹೊಲಿಗೆಗಳನ್ನು ಕಾಣಬಹುದಾಗಿದೆ. 


ಹೊಲಿಗೆಗಳಲ್ಲಿಯು ಅನೇಕ ರೀತಿಯ ಹೆಸರಿನ ಹೊಲಿಗೆಗಳಿವೆ. ಸೀರೆ, ಧೋತರ, 
ನಿಕ್ಕರ, ಘಡಕಿ ಮುಂತಾದವುಗಳು ಹರಿದಾಗ ಅಲ್ಲಿತುಂಡು ಬಟ್ಟೆಹಚ್ಚಿಹೊಲಿಯುವುದಕ್ಕೆ 
"ಠಿಗಳು' ಎಂದು; ಸೀರೆ ಧೋತ್ರ ಮುಂತಾದವು ಹೆಚ್ಚಿಗೆ ಹರಿದರೆ ಒಂದರಲ್ಲಿಎರಡಾಗಿ 
ಹರಿದು ಸರಿಯಾಗಿರುವ ಭಾಗಗಳನ್ನು ಜೋಡಿಸಿ ಹೊಲಿಯುವುದಕ್ಕೆ "ದಿಂಡು' ಎಂದು; 
ಖವುದಿ, ಘೊಂಗಡಿ, ತಟ್ಟು ಮೊದಲಾದವುಗಳ ಕೊನೆಗೆ ಹೊಲಿಯುವುದಕ್ಕೆ "ಕರಿ' 
 ಕಟ್ಟೋದುಎಂದು; ಪ್ಯಾಂಟು, ತ ಚೆಡ್ಡಿ ಮೊದಲಾದವುಗಳ ಕೊನೆಗೆ ಮಡಿಕೆ ಹಾಕಿ 
ಕಾಣದಂತೆ ಸೂಕ್ಷ ವಾಗಿ ಹೊಲಿಯುವುದಕ್ಕೆ ತುರಪಯಿ' ಎಂದು; ಕುಬ್ಬಸ, ಅಂಗಿ, ಚೆಡ್ಡಿ 
ಮೊದಲಾದವುಗಳಿಗೆ ಗುಂಡಿ ಹಚ್ಚುವಸ ಸಲುವಾಗಿ ತೂತುಹಾಕಿ ಹೊಲಿಯುವುದಕ್ಕೆ" ಕಾಜು' 
ಎಂದು; ಹಾಗೂ ಯಾವುದೇ ಬಟ್ಟೆಯ ಮೇಲೆ ದೂರ ದೂರ ಹೊಲಿಗೆ ಹಾಕುವುದಕ್ಕೆ" ಎಳಿ' 
ಹಾಕುವುದು ಎಂದು; ಖವುದಿ ಹೊಲಿಯುವಾಗ ಮೂಲೆಯಲ್ಲಿ ತಿರುವು ಬರುವಲ್ಲಿ 
ಹೊಲಿಯುವುದಕ್ಕೆ" ಗುಬ್ಬಿ ಕಾಲು' ಎಂದು ಯಾವುದೇ ಅಂಗಾಂಗಕ್ಕೆ ಪೆಟ್ಟಾಗಿ ಇಲ್ಲವೆ ಮೊಳ 
ಮೊದಲಾಗಿ ತೊಡಕಿ ಚರ್ಮ ಮುಂತಾಗಿ ಹರಿದರೆ, ಶಸ್ತ್ರಚಿಕಿತ್ಸೆ ಮೊದಲಾಗಿ ಮಾಡಿ 
 ಹೊಲಿಯುವುದಕ್ಕೆ "ಟಾಕಿ' ಎಂದು; ಚೆಂಡು ಮೊದಲಾದವುಗಳಿಗೆ ಜಾಲಿಯಂತೆ 
ಹೊಲಿಯುವದಕ್ಕೆ "ಗೋಪು' ಹಾಕಿ ಹೊಲಿಯುವುದು ಎಂದು; ಬಟ್ಟೆಗಳ ಮೇಲೆ ವಿವಿಧ 
ಬಣ್ಣದ ದಾರಗಳಿಂದ ಚಿತಾರ ಮೊದಲಾಗಿ ಬಿಡಿಸುತ್ತಹೊಲಿಯುವುದಕ್ಕೆ" ಕಸೂತಿ' ಎಂದು 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೬ . 


ಕರೆಯುವುದು ಕಾಣುತ್ತೇವೆ. 'ಹೀಗೆ ಹೊಲಿಗೆಯ ಅನೇಕ ಪ ಪ್ರಕಾರಗಳಿಗೆ ಅನೇಕ 
ಹೆಸರುಗಳಿಂದ ಗುರುತಿಸುವುದು ಹೊಲಿಗೆ ಕಲೆಯವೆ ಶಿಷ್ಟ ವಾಗಿದೆ. 


೧. ಖವುದಿ: ಖವುದಿ ಎನ್ನುವುದಕ್ಕೆ ಖವುದಿ, ಕವುಂದಿ, ಕವುದಿ ಮುಂತಾಗಿ 
ಕರೆಯುತಾರೆ. ಲಮಾಣಿಗರು ಗೋದಡಿ ಎಂದರೆ, ಮರಾಠಿಗರು ವಾಕಳ, ವಾಕಳಿ, ಮತ್ತೆ 
ಕೆಲವರು ಗೋದಡಿ ಎಂದು ಕರೆಯುತಾರೆ. 


ಖವುದಿ ಹೊಲಿಯಲು ಹರಿದ ಸೀರೆ ಅಥವಾ ಧೋತರು ತೆಗೆದುಕೊಂಡು 
ಒಂದನ್ನೊಂದು ದಿಂಡು ಹಾಕಿ ಪಾಲಾ ಹಚ್ಚುತಾರೆ. ಮೊದಲಿಗೆ ಪಾಲಾ ಹಚ್ಚುವುದಕ್ಕೆ 
ಬುಡಪಾಲಾ ಎನ್ನುತಾರೆ. ಅಂದರೆ: ಕೆಳಗೆ ಕ ಅರಿಬೆ ಹಸಿಮಾಡಿ ಸರಿಯಾಗಿ ಹಾಸಿ 
ಅದರ ಮೇಲೆಸಣ್ಣ, ಥಿ ಸಣ್ಣ ಅರಿಬೆಗಳು ಹಾಸಿ ಮತ್ತೆಮೇಲೊಂದು ಅಖಂಡ ಅಥವಾ ದಿಂಡು 
ಹಾಕಿದ ಚ `ಅರಿಬೆ ಹಾಕಿ ಒಂದು ಗೇಣಿಗೊಂದರಂತೆ ಅಂತರದಲ್ಲಿ 
ಎಳಿಹಾಕಿಕೊಳ್ಳುತಾರೆ. ಎಳಿಗಳು ಹಾಕಿದ ಮೇಲೆ ಅದು ಸರಿಯಾಗಿ ಒತ್ತಿಕೂಡಲೆಂದು ಮಡಿಕೆ 
ಮಾಡಿ ಒಂದು ಮಣೆಮೇಲೆ ಇಟ್ಟು ,ಮೇಲೊಂದು ಮಣೆ ಇಟ್ಟುಅದರ ಮೇಲೆ ಕಲ್ಲು 
ಮೊದಲಾಗಿ ಭಾರಹಾಕಿ ಒಂದೆರಡು ದಿವಸ ಹಾಗೇ ಇಡುತ್ತಾರೆ. ನಂತರ ಅದಕ್ಕೆ ಸುತ್ತಲು 
ತುಂಡು ತುಂಡು ಬಟ್ಟೆಗಳು ಹಚ್ಚುತ್ರಕರಿಕಟ್ಟುತಾರೆ. ಕರಿಕಟ್ಟುವುದು ಮುಗಿದ ಮೇಲೆ ಮತ್ತೆ 
ಒಳಗಡೆಗೆ ತುಂಡುತುಂಡು ಬಟ್ಟೆಗಳನ್ನು ಜೋಡಿಸುತ್ತ ತಮಗೆ ಸಮಯ ಸಿಕ್ಕ ಂತೆ ದಿನಾಲು 
ಸ್ವಲ್ಪ, ಸ್ವಲ್ಪ ಹೊಲಿಯುತಿರುತಾರೆ. 


ಖವುದಿ ಹೊಲಿಯಲು ಪಡಸಾಲಿ, ಅಂಗಳು, ಪರಕಾನಿ (ಬಂತು), ಮನೆಯ 
ಮುಂದಿನ ಕಟ್ಟೆ ಮುಂತಾಗಿ ತಮ್ಮ ತಮ್ಮ ವಸತಿಯನುಕೂಲದಂತೆ ಕೂಡುತಾರೆ. ಒಂದೇ 
ಖವುದಿ ಆ ಕಡೆಗೊಬ್ಬ ರು ಈ ಕಡೆಗೊಬ್ಬ ರು ಕೂತೂ ಇಬ್ಬಿಬ್ಬರು. ಆಗಿಯೂ 
ಹೊಲಿಯುತಾರೆ. ಖವುದಿ ) ಹೊಲಿಯಲು ಹಚ್ಚುವ ತುಕಡಿ ಅರಬಿಗಳು ನ ಹೆಚ್ಚಾಗಿ ಹೊಸದಾದ 
ಚಿಂದಿ ಅರಬಿಗಳೇ ಆಗಿರುತ್ತವೆ. ಅವು ಹೆಚ್ಚುಕಡಿಮೆ ಇದ್ದರೆ ಈಳಿಗೆ ಮುಂತಾದವುಗಳಿಂದ 
ಕೊಯಿದುಸರಿಪಡಿಸಿಕೊಳ್ಳುತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಹೊಲಿಯುವಾಗಲೇ ಒಳ 
ಮಡಿಕೆ ಹಾಕಿಕೊಂಡು ಹೊಲಿಯುತಾರೆ. ಹೀಗೆ ತುಣುಕು ಬಟ್ಟೆಗಳನ್ನು ಜೋಡಿಸಿಕೊಳ್ಳುತ್ತ 
ಏವಿಧ ರೀತಿಯ ಚಿತ್ತಾರಗಳನ್ನು ಬಿಡಿಸುತ್ತ ಹೊಲಿಯುವ ಕಲೆ ಅದ್ಭುತವಾಗಿದೆ. ನದು 
ಕಾಣಲು ಸಾಮಾನ್ಯವಾಗಿ ಕಾಣಬಹುದಾದರು, ಪ ಪರೀಕ್ಷಿಸಿ ನೋಡಿದಾಗ ಜನಪದ 
| ಮಹಿಳೆಯ ಖವುದಿ ಹೊಲಿಯುವ ಕಲೆ ಸಾಧಾರಣವಲ ಎನಿಸುತ್ತದೆ. 


ಖವುದಿ ಹೊಲಿಯುವಾಗ ಸುತ್ತಲು ಹೊಲಿಯುತ್ತ, ಹೊಲಿಯುತ್ತಒಳಗೆ ನಡುವಿನ 
ತನಕ ಹೋಗುತಾರೆ. ತುಂಡು, ತುಂಡು ಬಟ್ಟೆಗಳು ಹಚ್ಚುತ್ತ ಹೊಲಿಯುತ್ತ ಚಿತ್ರ 
ತೆಗೆಯಬೇಕಾದರೆ ಮೊದಲು ಹಚ್ಚುವ ತುಣುಕು ಎಲ್ಲಿಹಚ್ಚಿ, ಹೇಗೆ ಹೊಲಿದರೆ ಮುಂದಿನ 


ಹೊಲಿಗೆ ಕಲೆ/ ೭ 


ತುಣುಕು ಎಲ್ಲಿ ಕೂಡುತ್ತದೆಂಬುದು ಮನದಲ್ಲಿಯೇ ಕಲ್ಪಿಸಿಕೊಂಡು ಯಾವುದೇ 
ಆಧಾರವಿಲ್ಲದೆ ನೇರವಾಗಿ ಹೊಲಿಯುವುದು ಯಾವ ಕಲೆಗೂ ಕಡಿಮೆಯಿಲ್ಲ, 


ಖವುದಿ ಹೊಲಿಯುವ ಕಲೆಯಲ್ಲಿ ಛೆರಚೀಲಾ, ಖಬ್ಬಿನ ಮಳು, ಗಂಗಿ-ಗೌರಿ, 
ಗುಬ್ಬಿಮನಿ, ರಾಜ-ರಾಣಿ, ಪಚೇಸಿಮನಿ, ಗುಬ್ಬಿ, ಕರಬನು, ದೀಪ, ಹಣತಿಗೆ, ಕಣ್ಣು 
ಭಾರಂಭಾಯಿ, ರಾಜರಮನಿ, ಶಿವಲಿಂಗ, ವಿವಿಧ ರೀತಿಯ "ಓಂ' ಗಳು ಹೂಗಳು, 
ತುಳಸಿಕಟ್ಟೆ ಸ್ವಸಿಕ, ಷಟ್‌ಕೋನ್‌ ಮೊದಲಾದವುಗಳಲ್ಲದೆ ಬರೆಯಲು ಬಂದವರು 
ಸುಸ್ವಾಗತ ಮುಂತಾಗಿ ಬರೆದುಕೊಟ್ಟರೆ ಅದರಂತೆಯೇ ಹೊಲಿಯುವುದು ಕಲಾತ್ಮಕವಾಗಿದೆ. 


ಖವುದಿ ಹೊಲಿಯುವಾಗ ಮೂಲಿಯಿಂದ ಮೂಲಿಗೆ ಹೊಲಿಗೆ ತಿರುಗಿಸುವುದಕ್ಕೆ 
"ಗುಬ್ಬಿಕಾಲು' ಎನ್ನುತ್ತಾರೆ. ಗುಬ್ಬಿ ಕಾಲಿನಂತೆ ಕೋನದ ರೀತಿಯಲ್ಲಿಹೊಲಿಗೆ ಹೊಲಿದು 
ಮತ್ತೆ ಮುಂದಿನ ಮೂಲಿತನಕ ನೇರವಾಗಿ ಹೊಲಿಯುತ್ತ ಹೋಗುತ್ತಾರೆ. ಹೀಗೆ 
ಹೊಲಿಯುವ ಹೊಲಿಗೆಗಳು ಸಣ್ಣದಾಗಿ ಹತ್ತಿರ- ಹತ್ತಿರ ಇದ್ದರೆ ಅದು "ಬಾರೀಕ ಹೊಲ್ಲಿ' 
ದೂರ, ದೂರ ಇದ್ದರೆ"ಧಮ್‌ ಧಮ್‌ ಹೊಲ್ಲಿ' ಎಂದು ಕರೆಯುತಾರೆ. 

"ಬಾರೀಕ ಹೊಲಿ ಯಿಂದ ಹೊಲಿದ ಖವುದಿ ಬಹಳ ದಿನ ಬಾಳಿಕೆ ಬರುತದೆ. ಕೆಲವರು 


ಇನು ಹೆಚ್ಚಿನ ಬಾಳಿಕೆ ಬರಲಿ ಹಾಗೂ ಹೆಚ್ಚಿನ ಸುಂದರತೆ ಕಾಣಲಿ ಎಂದು ಬಾರೀಕ ಹೊಲ್ಲಿ 
ಜೊತೆಗೆ ನಡುನಡುವೆ ಚೌ ಚೌ ಕೋನವಾಗಿ ಗುಬ್ಬಿಕಾಲಿನ ಹೊಲಿಗೆಯಿಂದಲೇ 






ಹೊಲಿಯುತಾರೆ. | ಒಳೆಗಿನ ಚೌಕಾಕಾರ 
ಗುಬ್ಬಿಕ್ಳಲು ದ ಕೆಲವರು ಗುಬ್ಬಿ ಕಾಲಿನ 
ಜಟ್ಟಿ ಹೊಲಿಗೆಯಿಂದಲೇ 
ಹೊಲ್ರಿಯುತ್ತಾರೆ. 


ನೇರ ತೆ , 


ಹೊಲಿಗೆಗಳು |! | ! 


ತ್ಯಾ ಸತ್ರು ಭಿ hoc | he. ls ಣ್ಣ 
ಹ್ವೇಲಸೆ ಇನ್ನು ಚಂಡು ಇಟ್ಟೆಗಳು ಹಚ್ಚು ಚ್ರಾಲೆಸ ಇತ್ತಿಡಾರೆಗಳು 
ಇನ್ನುಟ್ಟೆ ನ್‌: 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ (೮ 


ಗುಬ್ಬಿಕಾಲಿನ ಚೌಕಾಕಾರಗಳು ಮಾಡುತ್ತ ಹೊಲಿಯುವ ಕಲೆ ಅದ್ಭುತವಾಗಿದೆ. ಏಕೆಂದರೆ 
ಖವುದಿ ನೋಡಿ: ಇದ್ದಕ್ಕಿದ್ದಂತೆ ಹಾಳೆಯಮೇ ಲೆ ಚಿತಾರ ಬಿಡಿಸುವುದೇ ಕಷ್ಟ ಇನ್ನು ಬಟ್ಟೆಯ 
ಮೇಲೆ ಯಾವುದೇ ರೇಖಗಳಿರದೆ, ಗುರುತುಗಳು ಮೂಡಿಕೊಳ್ಳದೆ ತುಂಡು ಬಟ್ಟೆಗಳಿಂದ 
ಚಿತಾರಗಳು ಬಿಡಿಸುತ್ತ ಹೊಲಿಗೆಯ ಒಂದೊಂದೇ ಸುತ್ತು ಹೊಲಿಯುತ್ತ, ಖವುದಿಯ 
ನಡುವಿನ ತನಕ ಹೋಗುತಾರೆ. ಖವುದಿಯನಡುವಿಗೆ 1 "ಹೊಟ್ಟಿ ಎನ್ನುತಾರೆ. WARES 
ಹೊಲಿಯುತ್ತ ಹೋಗುವಾಗಲೇ ಮುಂದಿನ ಹೊಲಿಗೆ ಹಾಗೂ ಚಿತಾರ. ಪೂರ್ಣಗೊಳಿಸುವ 
ತುಂಡು ಬಟ್ಟೆ ಎಲ್ಲಿ ಹೇಗೆ ಕೂಡಿಸಬೇಕೆಂಬುದು ಖವುದಿ ಹೊಲಿಯುವವಳ 
ಕೌಶಲ್ಯವಾಗಿದೆ. | | | 


ಖವುದಿಗಳು ಮೂರು ಮಳ (ಮೊಳೆ) ನಾಲ್ಕು ಮಳ, ಆರು ಮಳ ಮುಂತಾಗಿ 
ಮೊಳಕ್ಕೆ ಅಳತೆಯ ಮೇಲೆ ಚಿಕ್ಕವು, ದೊಡ್ಡಪ್ರಗಳಾಗಿ ಹೊಲಿದುಕೊಳ್ಳುತ್ತಾರೆ. ಚಿಕ್ಕಮಕ್ಕಳಿಗೆ 
ಸಾಕಾಗುವಷ್ಟು ಸಣ್ಣಪುಟ್ಟ ಖವುದಿಗಳ ಜೊತೆಗೆ ಐದಾರು ಜನರು ಹಾಸಿಕೊಳ್ಳುವಷ್ಟು, 
ಹೊಚ್ಚಿಕೊಳ್ಳುವಷ್ಟು' ದೊಡ್ಡ ದೊಡ್ಡಿ ಖವುದಿಗ ಸೂ ಇರುತವೆ. 


ಇಷ್ಟೊಂದು ವೈವಿಧ್ಯಮಯವಾಗಿ ಹೊಲದ ಖವುದಿ ಜನಪದರಿಗೆ ರತ್ನಗಂಬಳಿ 
ಇದ್ದಂತೆ ಇರುತ್ತವೆ. ಹುಟ್ಟಿನಿಂದ ಖವುದಿಯಲ್ಲಿಯೇ ಬೆಳೆದು ಖವುದಿಯಲ್ಲಿಯೇ 
ಸಾವನ್ನಪ್ಪುತಾರೆ. ಅಂದರೆ ಹಾಸಲು, ಹೊದೆಯಲು ಜನಪದರಿಗೆ ಪ್ರಮುಖವಾದದ್ದೆಂದರೆ 
ಖವುದಿ. ಇಂತಹ ಖವುದಿ ಪರದೇಶದವರು ಕಂಡು ಎಷ್ಟೊಂದು ಸೂಕ್ಷ್ಮವಾದ 
ಡಿಜುಯಿನ್‌ಗಳಿಂದ ಹೊಲಿದಿರುವರಲ್ಲ! ಎಂದು ಆಶ್ಚರ್ಯ ಪಟ್ಟ ಸಂಗತಿಗಳೂ ಹಲವಿವೆ. 
ಒಬ್ಬ ಪರದೇಶಿಗರಂತೂ ಇದನ್ನು ಕಂಡು ಮಾರು ಹೋಗಿ ತಾವೂ ಹೀಗೆ 
ತಯಾರಿಸಬೇಕೆಂದು ವಿವಿಧ ಬಣ್ಣದ ಹೊಸ i ಖರೀದಿಸಿ ಕತರಿಸಿ ಖವುದಿ 
ಹೊಲಿಯಲು ಪ್ರಯತ್ನಿಸಿದರಂತೆ. ಆದರೆ ನಮ್ಮ ಸಂಸ್ಕೃತಿ $ ತುಂಡು, ತುಂಡಾಗಿರುವ 
ಹಾಗೂ ಕೆಲಸಕ್ಕೆ | ಬಾರದ ಚೆಂದಿಗಳಿಗೆ ಪುನಃ ಜೀವ ಬೆ ತುಂಬಿ ಹಳೆಯದರಲ್ಲಿಹೊಸದನ್ನು 
ಸೇರಿಸ, ನಂಟೂ ಒಂದಾಗಿ ಹೊಲಿದು ಖಂಡವಾಗಿರುವುದನ್ನು ಟಖ 
ವಾಗಿಸುವುದಾಗಿದೆ. ಇಂತಹ ಹರಿದು ವಿಶೇಷ ಕೌಶಲ್ಯ ಖವುದಿ ಹೊಲಿಗೆಯ ಕಲೆಯಾಗಿದೆ. 


ಕುಂಚಿ : ಇದು ಕೂಡ ಹರಿದ ಹಾಗೂ ಹಳೆಯ ಸೀರೆ, ಧೋತರು ಮುಂತಾದ 
ಬಟ್ಟೆಗಳಿಂದಲೇ ಹೊಲಿಯುತಾರೆ. ಇದು ಜನಪದ ಮಹಿಳೆಯರಿಗೆ ಜೀವನ ಸಂಗಾತಿ! 
ಚಳಿಗಾಲ, ಮಳೆಗಾಲ ಅಲ್ಲದೆ ಮನೆಯಲ್ಲಿದ್ದರೂ ಸಹಸದಾ ಕುಂಚಿ ಹೊದ್ದಚೊಂಡೆ ಕೆಲಸ 
ಮಾಡುತಿರುತಾರೆ. ಜನಪದ ನಾರಿಯರು ಹೊಲಕ್ಕೆ ಹೋದರೆ ಹುಲ್ಲು ಮುಂತಾಗಿ 
ಹಾಕಿಕೊಂಡು ತರುತಾರೆ. ಗಂಡಸರುಸದಾ ಪೊಂಗಡಿ "ಚೊತೆಗಿಟ್ಟುಕೊಳ್ಳುವಂತೆ ಹೆಂಗಸಿರು 
ಮಳೆ, ಗಾಳಿ, ಚಳಿ, ಬಿಸಿಲು ಮುಂತಾದವುಗಳನ್ನೆ ಕುಂಚಿಯಿಂದ ರಕ್ಷಿಕೊಳ್ಳುತಾರೆ. 


ಹೊಲಿಗೆ ಕಲೆ/೯ 


ಕುಂಚಿ ಚೌಕಾಕಾರವಿದ್ದು ಎರಡು ಕಡೆಗೆ ಹೊಲಿದು ಉಳಿದೆರಡು ಕಡೆಗೆ 
ಹೊಲಿಯದೆ ತೆರೆದಿರುತ್ತದೆ. ಈತೆರೆದಬ ಭಾಗದಿಂದಲೇ ಹೊದೆದುಕೊಳ್ಳುತಾರೆ. ಹುಲ್ಲು 
ಮುಂತಾಗಿ ತುಂಬಿಕೊಂಡು ತಂದರೂ: ಸಜ ಭಾಗದಿಂದ ಹಾಕುತಾರೆ, ತೆಗೆಯುತಾರೆ. ಕುಂಜಿ 
ಖವುದಿಯಂತೆ ಮಧ್ಯದಲ್ಲೆಲ್ಲ ಹೊಲಿಗೆಗಳು ಇರದೆ ಕೊನೆಗೆ ಮಾತ್ರ ಹೊಲಿದಿರುತಾರ. 
ಜೊತೆಗೆ ವಿಶೇಷ ಚಿತ್ತಾರಗಳು ಮೊದಲಾಗಿ ಏನು ಇರದೆ ತೀರಾ ಸಾ ಸಾಧಾರಣವಾಗಿರುತದೆ. 
ಹೆಚ್ಚೆಂದರೆ ಕುಂಚಿಯ "ಒಳಗೊಂದು ಬಣ ಇದ್ದರೆ ಹೊರಗೊಂದು ಬಣ್ಣಇರುತದೆ. ಇದೂ 
ಸಹ. ಎರ ರು ಬಣ್ಣಗಳು ಮಾಡಬೆ ಕೆಂದು ಮಾಡದೆ ದತ ತುಂಡು bs ಇನ್ನೊಂದು 


ಇದರ: ಇನ್ನೊಂದು ಪ್ರಮುಖಕಾರ್ಯವೆಂದರೆ ಸತವರ ಮಣ್ಣಿಗೆ ಜ್‌ 
ಅಂದರೆ ಜನಪದ ಮಹಿಳೆಯರಿಗೆ ಯಾರದೇಸತ್ತಸುದ್ದಿಬಂದುಮಣ್ಣಿಗೆ ಹೋಗಬೇಕಾದರೆ 
"ಕೈ ಯಲ್ಲೊಂದು ಕುಂಚಿ ತಕೊಂಡು ನಡಿ' 'ಎಂದು ಹೇಳು ತಾರೆ ಹಾಗೂ ಕುಂಚಿ 
ಬರಡು ಹೋಗುತಾರೆ. ಹೀಗೆ ಕುಂಚಿ ಹಿಡಿದುಕೊಂಡು ಹೋಗುವಾಗ 
ನೋಡಿದವರಿಗೆ ತಕ್ಷಣ ಗೊತ್ತಾಗುತ್ತದೆ, ಇವರು ವ ಮಣ್ಣು ಮಾಡಲು ಹೊರಟಿದ್ದಾರೆ 
ಎಂದು. ಹೀಗೆ ಕುಂಚಿಯ ಪಾತ್ರವೂ ಏವ ಪ್ರಕಾರಗಳಲ್ಲೆಲ್ಲು ಕಾಣಬಹುದಾಗಿದೆ. 


ಸಿ. ಕುಂಚಿ ಕುಲಯಿ : ಇದು ಮಕ್ಕ ಅಗಾಗಿ ವಿಶೇಷ ರೀತಿಯಲ್ಲಿ 
ಹೊಲಿದಿರುವಂಥದ್ದು. ತಲೆಗೆ ಕುಲಾಯಿಯಂತೆ ಕಟ್ಟಲು ಹೊಲಿದು ಅದಕ್ಕೆ ಹತಿಕೊಂಡೆ 
ಕೆಳಗೆ ಅಂದರೆ ೭ ಬೆನ್ನಿನ ಮೇಲೆ ಟೊಂಕದವರೆಗೆ ಹೊದಿಕೆಯಾಗಿರುತದೆ. ಇದಕೆ ವಿವಿಧ 
ಬಣ್ಣದ ಮುತುಗಳು, ಗುಂಡಿಗಳು, ಹಾಗೂ ಕುಲಾಯಿಸುತ್ತ ರಿಬ್ಬನ್ನಿನ ರಾಲರ ಗಿ 
ಹೊಲಿದು ಮಗುವಿಗೆ ಹೊಚ್ಚಿದಾಗ ಮುದ್ದಾದ ಮಗು ಇ ಇನ್ನು 'ಮುದ್ದಾಗಿ ಕಾಣುವಂತೆ 
ಅಲಂಕಾರಗೊಳಿಸಿರುತ್ತಾರೆ. 


೪. ಛೆರಚೀಲಾ : ಇದು ಚೌಕಾಕಾರದ ತುಂಡು ತುಂಡು ಬಟ್ಟೆಗಳಿಂದ 
ಪಾಕೇಟುಗಳಂತೆ ಚಿಕ್ಕ ಚಿಕ್ಕ ಚೀಲಗಳನ್ನು ಮಾಡಿ ಮೇಲೆ ಏಳು ಅಥವಾ ಐದು ನಂತರ . 
ಕೆಳಗೆ ಒಂದೊಂದು ಕಡಿಮೆಯಂತೆ ಪಾಕಿ ಕೀ yy. ಗಳನ್ನು ಹಚ್ಚುತ್ತಾ ಹೊಲಿಯುತಾರೆ. ಕೆಲವರು 
ಒಂದೊಂದು ಪಾಕೇಟುಗಳಲ್ಲಿ ಮತ್ತೆ ಎರಡು-ಮೂರು ಖಾತೆಗಳು ಮಾಡಿಕೊಂಡು, ಬಣ್ಣ 
ಬಣ್ಣದ ಬಟ್ಟೆಗಳಿಂದಲೂ ಹೊಲಿದಿರುತ್ತಾರೆ. ಕೆಲವರು ಚೌಕಾಕಾರದ ಪಗ 
ದುಂಡಗೆ, ಹೂವಿನಂತೆಯೂ ಪುಕೇಟುಗಳನ್ನು ಮಾಡಿ ಹೊಲಿಯುತಾರೆ. ಹೀಗೆ ಹೊಲಿದ 
 ಛೆರಚೇಲ ಗೋಡೆಗೆ ತೂಗು ಹಾಕುತ್ತಾರೆ. ಎಡ ಕಾಣಲು ಸುಂದರ ಕಲೆಯ ಜೊತೆಗೆ 
ದಿನನಿತ್ಯದ ಉಪಯೋಗಕ್ಕೆ ಬರುವ ಂಥದ್ದಾಗಿದೆ. ಉದಾ: ಅಡಕಿ, ಸೋಪು, ಚಿಲ್ಲರೆ ದುಡ್ಡು 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೧೦ 


ಮುಂತಾದ ಸಣ್ಣ-ಪುಟ್ಟ ವಸ್ತುಗಳು ಛೆರಚೀಲದಲ್ಲಿ ಇಡುತಾರೆ. ಬಹುಶಃ ಇಂದಿನ 
ಲೆಟರ್‌ಬಾಕ್ಸ್‌ ಮೊದಲಾದವುಗಳಿಗೆ ಈ ಛೆರಚೀಲವೇ ಮೂಲ ಆಗಿರಬೇಕೆನಿಸುತದೆ. 


೫. ಬಾಗಿಲ ಪರ್ದಾ: ಬಾಗಿಲಿಗೆ ಕಟ್ಟುವ ಸಲುವಾಗಿ ಕಮಾನಿನ ಆಕಾರದಲ್ಲಿ 
ಪರದೆಗಳನ್ನು ಹೊಲಿದಿರುತಾರೆ. ಇವುಗಳ ಮೇಲೆ ಶಿವಲಿಂಗ ಗೊಂಬೆ ಮೊದಲಾದ 
ಚಿತ್ರಗಳೂ ಬಿಡಿಸಿರುತ್ತಾರೆ. ಕಮಾನಿನಾಕಾರದ ಅರ್ಧ ಬಾಗಿಲ ಪರದೆಗಳ ಜೊತೆಗೆ 
ಪೂರ್ಣ ಬಾಗಿಲು ಮುಚ್ಚುವಷ್ಟು ಪರದೆಗಳನ್ನೂ ಹೊಲಿದಿರುತಾರೆ. ಇವುಗಳ ಮೇಲೆ 
ಬಸವಣ್ಣ ಲಕ್ಷ್ಮೀ, ಸರಸ್ವತಿ, ಗಣಪತಿ, ಶಿವ, ಪಾರ್ವತಿ, ಶಿಲಾಬಾಲಿಕೆ ವಿವಿಧ ರೀತಿಯ 
ಹೂಗಳು-ಗಿಡಗಳು ಮೊದಲಾದ ಚಿತ್ರ ಗಳನ್ನು ವಿವಿಧ ಬಣ್ಣಗಳ ದಾರದಿಂದ 
ಹೊಲಿದಿರುತಾರೆ. ಹೀಗೆ ವಿಶಿಷ್ಟರೀತಿಯಲ್ಲಿ ಚಿತ್ರಗಳು ಮೊದಲಾಗಿ ದಾರ- ಸೂಯಿಂದಲೇ 
ಹೆಣೆಯುವುದು, ಹೊಲಿಯುವುದು ಕಸೂತಿ ಕಲೆಯಾಗಿ ರೂಪ ತಾಳಿರುವುದು ಗಟ್ಟಿ 
ಆಧಾರವೆನಿಸುತ್ತದೆ. 


೬. ಎಲಿಚೆಂಚಿ : ಇದರಲ್ಲಿ ಎಲೆ , ಅಡಿಕೆ, ಸುಣ್ಣ ಕಾಚು, ತಂಬಾಕು ಮುಂತಾಗಿ 
ಇಟ್ಟುಕೊಳ್ಳಲು ತಯಾರಿಸುವ ಚೀಲದಂತಹ ಈ pp ಒಳಗೆ ಮತ್ತೆ 
ನರವು ಭಾಗಗಳನ್ನಾಗಿ ಹೊಲಿದಿರುತಾರೆ. ಇದು ಜನಪದ ಹೆಣ್ಣುಮಕ್ಕಳಿಗೆ ' 
" ಕ್ಯಾಶ್‌ಬ್ಯಾಗ್‌', "ವಾರ್ಸ್‌" ಇದ್ದಂತೆ ಇರುತ್ತದೆ. ಇದರಲ್ಲಿ ರೂಪಾಯಿಗಳು ಮುಂತಾಗಿಯೂ 
ಇಟ್ಟುಕೊಂಡು ಟೊಂಕದಲ್ಲಿ ಸಿಗಿಸಿಟ್ಟುಕೊಳ್ಳುತಾರೆ. ಇಂದಿನ- ಪರ್ಸ್‌, ಕ್ಯಾಶ್‌ಬ್ಯಾಗ್‌, 
ವ್ಯಾನಿಟಿ ಬ್ಯಾಗ್‌ ಮೊದಲಾದವುಗಳಿಗೆ ಇದು ಮಾದರಿಯಾಗಿರಬೇಕೆನಿಸುತದೆ. ' 


೭.ಪಾವುಡು ಮುಂತಾದವು: ದೇವರಿಗೆ ನೈವೇದ್ಯ ತೆಗೆದುಕೊಂಡು ಗುಡಿಗೆ 
ಹೋಗುವಾಗ ಗಂಗಾಳದ ಮೇಲೆ ಸಾದಾ ಬಟ್ಟೆಮುಚ್ಚುವುದನ್ನೇ ಸುಂದರಮಗಿ ಕಾಣಲು 
ಅದರ ಮೇಲೆ ಸ್ವಸಿಕ್‌, ಶಿವಲಿಂಗ, ಹೂ ಮುಂತಾದ ಚಿತ್ರಗಳು ಬಿಡಿಸುತ್ತಾರೆ. ಮಕ್ಕಳಿಗೆ 
ಎತ್ತಿಕೊಂಡು ಹೋಗುವಾಗ ಗಾಳಿ ಬಡಿಯದಿರಲೆಂದು ಮಗುವಿಗೆ ಹೊಚ್ಚುವ ಬಟ್ಟೆಯ 
ಮೇಲೆಯೂವಿವಿಧ ಚಿತ್ರಗಳನ್ನು ಬಿಡಿಸುವುದು ಕಾಣಬಹುದಾಗಿದೆ. ಇದೇರೀತಿ ಪೂಜೆಗೆ 
ಕೂಡುವ ಗದ್ದಿಗೆಯ ಮೇಲೆ, ಎತ್ತಿನ ರೂಲುಗಳ ಮೇಲೆ, ತಲೆದಿಂಬಿನ ಹೊದಿಕೆ 
ಮೇಲೆ, ಕುರ್ಚಿ, ಟೇಬಲ್‌ಗಳ ಮೇಲೆ ಹಾಕುವ ಬಟ್ಟೆಗಳ ಮೇಲೆ ಸೂಜಿ- ದಾರಗಳಿಂದಲೇ 

ಸುಂದರವಾದ ಚಿತ್ರಗಳನ್ನುತೆಗೆಯುವುದು ವಿಶಿಷ್ಟವಾಗಿದೆ. 


ಜಾನಪದದಿಂದ ಅಭಿಜಾತ ಕಲೆಗಳಾಗಿ ಅನೇಕ ರೀತಿಯ ಸಾಮಗ್ರಿಗಳಿಂದ 
ಹೊಲಿಯುವುದು, ಹೆಣೆಯುವುದು, ನೇಯುವುದು ಮಾಡುವ ಈ ಕಲೆ ಇಂದು 
ಮಾರಾಟದವರೆಗೆ ಸಾಗಿದೆ. ಜೊತೆಗೆ ಇದೊಂದು ವೃತಿಯಾಗಿ ಬಣ್ಣ ಬಣ್ಣದ ಕಸೂತಿ 
ರೀತಿಯ ಕಲೆಗಳನ್ನು ತಯಾರಿಸುವ ಅನೇಕ ಮಾದರಿಗಳನ್ನು ಕಾಣುತ್ತೇವೆ. 


ಹೊಲಿಗೆ ಸ ೧೧ 


ಜನಪದ ಮಹಿಳೆಯರು ನಿರಕ್ಷರಿಗಳಾದರೂ ಅಕ್ಬರಸ್ಥರು. ಬಟ್ಟೆಯ ಮೇಲೆ 
ಬರೆದುಕೊಟ್ಟಂತೆ ಹೊಲಿಯುತಾರೆ. ಜೊತೆಗೆ ಚಿತ್ರಕಲೆ ಬಲ್ಲವರು ಸುಣ್ಣ ಜಾಜ, ಪೆನ್ಸಿಲ್‌ 
ಮಂತಾರಪುಗಳಂದ ಹೊರರೇಖೆ ಎಳೆದುಕೊಟ್ಟರೆ ಅದರಂತೇ ಬಣ್ಣದ ದಾರಗಳಿಂದ 
ಹೊಲಿಯುತ್ತಾರೆ. ಕೆಲವರು ಯಾವ ಆಧಾರವಿಲ್ಲದೆಯೂ ನೇರವಾಗಿಯೇ 
ಹೊಲಿಯುತ್ತಾರೆ. | 


ಹೊಲಿಗೆ ಮೊದಲು ಹರಿದವುಗಳನ್ನು ಸಂಟ ಅವಶ್ಯ ತ್ಮಕತೆಯಿಂದ 
ಹೊಲಿಯುತ ತ ಹೊಲಿಯುತ ಶೆ ನಂತರ ಅದನ್ನೇ ಸುಂದರವಾಗಿ ಕಾಣಲೆಂದು ಹೊಲಿಗೆಯಲ್ಲಿ 
ವಿವಿಧ ವಸ್ತುಗಳನ್ನು ಬಳಸಿಕೊಂಡರು. ಉದಾ : ಮುತುಗಳು, ಗುಂಡಿಗಳು, ಧಾನ್ಯ ಗಳು 
ವಿವಿಧ ಲೇಹೆಗಳು. ಜೊತೆಗೆ ಬೆಳ್ಳಿ, ಬಂಗಾರ, ರತ್ನ ಗಾಜು, ಕನ್ನಡಿ, ದುಡ್ಡು, ರಿಬ್ಬನ್‌, 
ಚಮಕಿ ಮುಂತಾದವು. ವಯ ಕೇವಲ ಮುತ್ತು ಗುಂಡಿ ಮೊದಲಾದ ವಸ್ತುಗಳನ್ನೇ 
ದಾರದಿಂದ ಒಂದನ್ನೊಂದು ಹೊಲಿದು ಪಕ್ಷಿ ಆಕಳು, ಕೃಷ್ಣ ಸ್ಸ ಮೊದಲಾದ ಚಿತ್ರಗಳನ್ನೂ 
ಬಿಡಿಸುತಾರೆ. ಬಣ್ಣದ ದಾರದಿಂದ ಗೋಪು ಬ ಚೆಂಡಿನಂತೆ: ನೇಯಿದುಕೊಂಡು ಅದರಲ್ಲಿ 
ಹತಿ ್ರಿಮೊದಲಾಗಿ ತುಂಬುತಾರೆ. ಇದನ್ನು ಒಂದುಸ ಸಣ್ಣ ಬಾಯಿಯುಳ್ಳ ಸೀಸೆ ಒಳಗೆ ಒತ್ತಿದಾಗ 


ಕಾಣುವವರಿಗೆ ಇಷ್ಟೊಂದು ದಪ್ಪ | ಚೆಂಡು ಸೀಸೆಯಲ್ಲಿ ಹೇಗೆ ಹಾಕಿರಬೇಕೆಂದು WN 


ಚಕಿತಗೊಳಿಸುವಂತಿರುತ್ತದೆ. ಹೀಗೆ ಹೊಲಿಗೆ ಕಲೆ ಇಂದು ಫಿ ಮೀರಿ 
ಬೆಳೆಯುತಿರುವುದಾಗಿದೆ. | 


ಕಸೂತಿ ಕಲೆಯ ಇತಿಹಾಸ ದೊರತದ್ದೆಂದರೆ ಕಿ.ಪ ಪೂ. ೩ನೆಂ. ಶತಮಾನದಲ್ಲಿ 
ಚೀನದಲ್ಲಿ. ಕ್ರಿ.ಪೂ ೧೬ನೆಯ ಶತಮಾನದಲ್ಲಿ ಈಜಿಪ್ಟಿ ಕಸೂತಿಯ ತುಣುಕುಗಳು 
ದೊರೆತಿವೆ ಗ ಜ್ಞಾನಗಂಗೋತ್ರಿ ಭಾಗ ೫ರಲ್ಲಿ ಉಲ್ಲೇಖಿಸಿರುವುದು 
ಕಾಣಬಹುದಾಗಿದೆ. (ಪು. ೧೭೨) 


ಹೊಲಿಗೆ ಕಲೆಯಲ್ಲಿಸುಂದರ ಹಾಗೂ ಸೂಕ ಬಟ್ಟೆಗಳಿಂದರೆ ಲಂಬಾಣಿಗರಲ್ಲಿ 
ಕಾಣುತ್ತೇವೆ. ಕೆಂಪು ಬಣ್ಣದ ಬಟ್ಟೆಯಲ್ಲಿ ತೋಳಿನ ಸುತ್ತ, ಎದೆಯ ಸುತ್ತ ಕೊರಳ 
ಹೊಲಿಗೆಯ ಸುತ್ತ ಕನ್ನಡಿಯ ತುಂಡುಗಳು, ದುಡ್ಡುಗಳು, ಸೆಜ್ಜಿಗಳು ಹೊಲಿದರುವುದು } 
ವಿಶಿಷ್ಟವಾಗಿರುತ್ತದೆ. ಇವರು ತೊಡುವ ಲಂಗಕ್ಕೆ "ಫೆಟಿಯಾ' ಎಂದು, ಎದೆಗೆ ಕಟ್ಟಿಕೊಳ್ಳುವ 
ಕುಪ್ಪಸಕ್ಕೆ "ಕಾಂಚಳಿ'ಎಂದು, ತಲೆಯ ಮ ಹೊದ್ದುಕೊಳ್ಳುವುದಕ್ಕೆ (ಸೆರಗಿ 
ನಂತಿರುವುದು) "ಚಾದರ' ಎಂದು ಕರೆಯುತಾರೆ. . ಇವುಗಳಲ್ಲಿ ಒಂದು ಹೊಲಿಗೆ 
ಪೂರ್ಣಗೊಳಿಸಬೇಕಾದರೂ ಕನಿಷ್ಟ ೧೫ ದಿನಗಳ ಕಾಲ ಸಮಯ ಹಿಡಿಯುತದೆ. 
ಇವರು ಪ್ರತಿಯೊಂದು ಹೊಲಿಗೆಯನ್ನು ಕೈಮೇಲೆಯೇ ಹೊಲಿಯುವುದರಿಂದ 
ಸುಂದರತೆಯ ಜೊತೆಗೆ ಹೆಚ್ಚಿನ ಬಾಳಿಕೆ ಬರುವಂತೆ ಬಹು ಗಟ್ಟಿಯಾಗಿರುತ್ತವೆ. ಡಾ. 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೧೨ 


ಅಂಗಾಂಗಗಳ ಮೇಲೆ : ಮೊದಲು ಶಸ್ತ್ರ ಚಿಕಿತ್ಸೆ ಮಾಡಲು ಯಾವುದೋ 
ಒಂದುಸೂಜಿ ಬಳಸುತ್ತಿದ್ದರು. ನಂತರ ಬೆಳ್ಳಿ, ಬಂಗಾರ, ತಾಮ್ರ, ಕಂಚುಮೊದಲಾದವುಗಳ 
ಸೂಜಿಗಳನ್ನು ಬಳಸಲು ರೀ ನಂತರ ಉಕ್ಕಿನ ಸೂಜಿಯಿಂದ ಶಸ ್ರ ಚಿಕಿತ್ಸೆ 
ಮಾಡುವುದು, ಹೊಲಿಯುವುದು ಪದ್ಧತಿ ಬೆಳೆದು ಬಂತು. ಇತ್ತೀಚೆಗೆ ಆಧುನಿಕ ರೀತಿಯ. 
ಶಸ್ತ್ರಗಳು ಬಳಕೆಯಲ್ಲಿ ಬಂದವು ಎಂಬ ಉಲ್ಲೇಖ ಜ್ಞಾನಗಂಗೋತ್ರಿ ಭಾಗ ನಾಲ್ಕರಲ್ಲಿ 
ಅಂಗಾಂಗದ ಮೇಲಿನ ಹೊಲಿಗೆ ಕುರಿತು ಹೇಳಿರುವುದೇ ಆಗಿದೆ. 


ಅಂಗಾಂಗದ ಮೇಲೆ ಹೊಲಿದು ಚಿಕಿತ್ಸೆಮಾಡುವುದಕ್ಕೆ ಆಪ್ರೆಷನ್‌ ಮಾಡುವುದು, 
ಟಾಕಿ ಹಾಕುವುದು, ಮೊದಲಾಗಿ ಮಾತನಾಡುವುದು ವಾಡಿಕೆ. ಟಾಕಿ ಹಾಕುವ ಕಲೆಯಲ್ಲಿ 
ವೈದ್ಯನು ತಪ್ಪಿದರೆ ಟಾಕಿ ಹಾಕಿದ ಸ್ಥಳದಲ್ಲಿಕೀವು ಮೊದಲಾಗಿ ತುಂಬಿ ಆರೋಗ್ಯದ ಜೊತೆಗೆ 
ಪ್ರಾಣಕ್ಕೂ ಭಯವಿರುವ ಸಂಗತಿಗಳಿವೆ. ಹೀಗಾಗಿ ಅಂಗಾಂಗದ ಮೇಲಿನ ಹೊಲಿಗೆಗೆ 
ಪಳಗಿದವರು ಹಾಗೂ ನಯ-ನಾಜೂಕಿನಿಂದ ಕಾರ್ಯ ನಿರ್ವಹಿಸುವವರು 
ಆಗಿರಬೇಕಾಗುತದೆ. ಒಟ್ಟಿನಲ್ಲಿ ಬಟ್ಟೆಯ ಮೇಲಿನ ಹೊಲಿಗೆ ಕಲೆಗಿಂತಲೂ ಇದು ಬಹು 
ನಾಜೂಕಿನ ಕಾರ್ಯವಾಗಿದೆ. 


೪.ಹೊಲಿಗೆಯ ಸಾಮಗ್ರಿ ಹಾಗೂ ತಯಾರಿಸಿಕೊಳ್ಳುವಿಕೆ : 


ಚರ್ಮದ ಮೇಲೆ ಹೊಲಿಯಬೇಕಾದರೆ ಚೆಂಬ್ಯಾ ಹಾಗೂ ಠೋಚನಿ ತೀರಾ 

ಅವಶ್ಯವಾಗಿ ಬೇಕಾಗುವ ಸಾಮಗ್ರಿಗಳು. ಚೆಂಬ್ಯಾ ಚರ್ಮವನ್ನು ಕತ್ತರಿಸುವ ಸಲುವಾಗಿ 
ಜೇಕುದರೆ ಠೋಚನಿ ಚರ್ಮ ಕ್ಸ ತೂತು ಹಾಕುತ್ತ ಹೊಲಿಯಲು "ಬೇಕಾಗುತದೆ. ಇದಕ್ಕೆ 
ದಾರಕೂಡ ವಿಶೇಷವಾಗಿಯೇ ತಯಾರಿಸಿಕೊಳ್ಳುತಾರೆ. ದಾರತೊಡೆಯಮೇಶ ಹೊಸೆದು. 
ಗಟ್ಟಿಯಾಗಿರಲು ಮೇಣ ಮುಂತಾದವುಗಳನ್ನು ಹಚ್ಚುತಾರೆ. 


ಎಲೆಗಳ ಮೇಲೆ ಹೊಲಿಯಬೇಕಾದರೆ ಹೆಚ್ಚಾಗಿ ಚಿಪಟಿಯ ಸಿಬುರು ಮುಂತಾಗಿ 
ಉಪಯೋಗಿಸುತಾರೆ. ಹಾಳೆಗಳ ಮೇಲಾದರೆ ತೂತು ಹಾಕು ಮೊಳೆ ಅಥವಾ ಡಬ್ಬಣ 
ಮೊದಲಾದವುಗಳನ್ನು ಬಳಸಿಕೊಂಡು ಯಾವುದೇ ಒಂದು ರೀತಿಯ ದಾರ 
| ಬಳಸಿಕೊಳ್ಳುತಾರೆ. 


ದಪ್ಪಇರುವ ಬಟ್ಟೆಗಳಾದರೆ, ಉದಾ: ಚೀಲ ಮೊದಲಾದವುಗಳನ್ನುಹೊಲಿಯಲು | 
ಡಬ್ಬಣ, ಪುಂಡಿ, ಸುತಳಿ ಮುಂತಾದವುಗಳನ್ನು ಬಳಸಿಕೊಳ್ಳುತಾರೆ. ಫುಂಡಿ ಹಿಂಜಿ 
ಪಡುಹಾಕುವ ಫಿರಕಿ ಮೂಲಕ ಕಚ್ಚಾವಾಗಿ ಹೊಸೆದುಕೊಳ್ಳುತಾರೆ. ಪಡು ಹಾಕಿದ 
ಫುಂಡಿಯಿಂದಲೇ ಛೆಪ್ಪರು, ಗುಡಿಸಲು ಹೊಚ್ಚುವಾಗ ಹೊಲಿಯುತ್ತಾರೆ. ಇವುಗಳನ್ನು 
ಹೊಲಿಯಲು ಸೂಜಿಕಟ್ಟಿಗೆ (ಸೂಜಿಕಟ್ಟಿ ಎಂದೇ ವಿಶೇಷವಾಗಿ ತಯಾರಿಸಿಕೊಳ್ಳುತಾರೆ. 


ಹೊಲಿಗೆ ಕಲೆ/ ೧೩ 


ಖವುದಿ ಮುಂತಾಗಿ ಹೊಲಿಯಬೇಕಾದರೆ ಹತ್ತಿಯಿಂದ ದಾರ ಸ್ವತಃ ತಾವೇ 
ತಯಾರಿಸಿಕೊಳ್ಳುತಾರೆ. ಹತ್ತಿಯನ್ನು ತೊಡೆಯ ಮೇಲೆ, ಕಾಲ ಮೇಲೆ ಅಥವಾ 
ಅಂಗೈಯಿಂದ ಹೊಸೆದುಕೊಂಡು ದಪ್ಪವಾದ ದಾರ ಮಾಡುತಾರೆ. ಕೆಲವರು 
ಫಿರಕಿಯಿಂದಲೂ ದಾರ ಹೊಸೆದುಕೊಳ್ಳುತಾರೆ. ಇದು ಆದಿಕಾಲದಿಂದಲೂ ದಾರ 
ತಯಾರಿಸಿಕೊಳ್ಳುವ ಒಂದು ರೀತಿ. ಕುರುಬರು ಫೊಂಗಡಿ ನೇಯಲು ಕೂಡ ಕುರಿಉನ್ನಿ 
(ಕುರಿಕೂದಲು)ದಿಂದ ಇದೇ ರೀತಿ ದಾರ ತಯಾರಿಸಿಕೊಳ್ಳುತಾರೆ. ಹದಿನಾಲ್ಕು, 
ಹದಿನೈದನೆಯ ಶತಮಾನದಲ್ಲಿಗಾಂಧಿ ಚರಕದಂಥ ಮಾದರಿಯ ಚರಕಗಳು ಜಾರಿಯಲ್ಲಿದ್ದ 
ವೆಂಬ ಹೇಳಿಕೆಗಳೂ ಇವೆ. ಇತ್ತೀಚೆಗೆ ಯಂತ್ರದಮೇಲೆತಯಾರಾದ ದಾರ ಅಂಗಡಿಯಿಂದ. 
ಖರೀದಿಸಿ ಖವುದಿ ಹೊಲಿಯುವವರು ಹೆಚ್ಚಾಗಿರುವುದು ಕಾಣುತೇವೆ. ಸೂಜಿಗಳು ಸಹ 
ಇಂದು ಅಂಗಡಿಯಿಂದಲೇ ಖರೀದಿಸುವುದಾಗಿದೆ. ಆದರೆ- ಖವುದಿ ಹೊಲಿಯುವ 
ಸೂಜಿಗಳೆಂದೇ ಸ್ವಲ್ಪದಪ್ಪವಾಗಿರುತವೆ. | 


ಸೂಜಿಗಳು ಇರದ ಪೂರ್ವದಲ್ಲಿ ಮುಳ್ಳು, ಸಿಬುರು ಕಡ್ಡಿ, ಆನೆಯ ದಂತ, ಚೂಪಾದ 
ಕಟ್ಟಿಗೆ ಮೊದಲಾದವುಗಳಿಂದ ಹೊಲಿಯುತಿರುವ ಮಾನವ ಬರುಬರುತ್ತ ದಪನೆಯ ಮಳೆ, 
ಮೊಳೆ, ಡಬ್ಬ ಣಮೊದಲಾಗಿ ತಯಾರಿಸಿಕೊಂಡು ನಂತರಸ ಸೂಜಿ ತಯಾರಿಸಿಕೊಂಡ ಎಂಬ 
ದಾಖಲೆಗಳನ್ನು ಕಾಣುತ್ತೇವೆ. 


, ಬಟ್ಟೆ ಮೊದಲಾಗಿ ಸರಿಯಾಗಿ ಕತರಿಸಲು ಹ್‌ ಕತ್ತರಿಯ ಬದಲಾಗಿ ಈಳಿಗೆ 

ಬಳಸಿಕೊಳ್ಳುತಾರೆ. ಜನಪದರು ಇದಕ್ಕೂ ಮೊದಲು ಕತ್ತಿ ತಂಬ್ಯಾ ಬೇಟೆ ಆಡುವ 
ಆಯುಧ, ಚೂಪಾದ ಕಲ್ಲುಗಳನ್ನು ಬಳಸುತ್ತಿದ್ದರೆಂಬ ಹೇಳಿಕೆಗಳಿವೆ. ಇನ್ನು ಕೆಲವರು 
ಹಲ್ಲಿನಿಂದ ಮುಂದಿನ ತುದಿಯಿಂದ ಸ್ವಲ್ಪ ಹರಿದು ನಂತರ ಕೈಯಿಂದ ಹಿಡಿದೆಳೆದು 
ಹರಿಯುವುದೂ ಇದೆ. ಇವೆಲ್ಲವುಗಳ "ಪ್ರಗತಿಯ ಕುರುಹೆಂಬಂತೆ ಹದಿನೆಂಟನೆಯ 
ಶತಮಾನದಿಂದ ಕತ್ತರಿ ಬೆಳಕಿಗೆ ದಕ ಈಗ ಕತ್ತರಿಯಿಂದ ಕತ್ತರಿಸುವುದು 
ಸಾಮಾನ್ಯವಾಗಿದೆ. ಆದರೆ ಖವುದಿ ಮೊದಲಾಗಿ ಹೊಲಿಯುವಾಗ ಜನಪದ ನಾರಿಯರು 
ಈಗಲೂ ಈಳಿಗೆ ಮೊದಲಾಗಿ ಚೂಪಾದ ವಸುಗಳಿಂದಲೇ ಬಟ್ಟೆ ಫೈಹರಿಯುವುದು, ಪುನಃ 
ಹೊಲಿಯುವುದು ವಿಶಿಷ್ಠವಾಗಿದೆ. 


೫%. ಹೊಲಿಗೆಯ ನಿಯಮ ಹಾಗೂ ನಂಬಿಕೆಗಳು : 


ಹೊಲಿಗೆಯ ತಾಣಗಳಾದ ಚರ್ಮ, ಬಟ್ಟೆ ಹುಲ್ಲು (ಛೆಪ್ಪರು ಹೊಚ್ಚುವುದು) 
ಮುಂತಾದವುಗಳಲೆಲ್ಲಾ ಹೊಲಿಯುವಾಗಪತ್ಯೆ ಡಿ ನಿಯಮ ಹಾಗೂ ನಂಬಿಕೆಗಳನ್ನು 
ಕಾಣುತ್ತೇವೆ. ಚರ್ಮದ ಮೇಲೆ ಪ! ಹೆಚ್ಚಾಗಿ ಸಮಗಾರರು. ಇವರಲ್ಲಿ 
ಇಂತಹ: ವಾರ, ಇಂತಹ ದಿವಸವೇ ಹೊಲಿಯಬೇಕೆಂಬಕಡ್ಡಾಯನಿಯಮವಲ್ಲ ಆದರೂ 
ಕೆಲವರು ಅಮಾವಾಸಿ, ಹಬ್ಬ- ಹುಣ್ಣಿಮೆ ಹಾಗೂ ಪೂಜೆ ಮಾಡಿರುವ "ದಿನಗಳಲ್ಲಿ 
ಹೊಲಿಯಲಾರರು. 


ಜನಪದ ನಸ ಧುತ್ರು ಚತ್ರ ಕಲೆ 1 ೧೪ 


ಬಟ್ಟೆಯ ಮೇಲಾದರೆ ಖವುದಿಯನ್ನು ಅಮಾವಾಸಿ ಹಾಗೂ ೪ ಹುಣ್ಣಿಮೆ ಜೊತೆಗೆ. 
ಸೋಮವಾರ, ಗುರುವಾರ, ಮುಂತಾದ ದಿವಸಗಳಲ್ಲಿ ಹಾಗೂ ಹಬ್ಬ- ಹರಿದಿನಗಳಲ್ಲಿ 
ಹೊಲಿಯಬಾರದೆಂಬನಂಬಿಕೆಇದೆ. ಸೂನೆದಲ್ಲಿ, ಶರಣದಲ್ಲಿಹಾಗೂ ಜೊಬ್ಬಿಯಲ್ಲಿಯೂ' 
ಸಹ ಹೊಲಿಯಲಾರರು.. 


ಹಬ್ಬ- ಹರಿದಿನಗಳಲ್ಲಾದರೆ ಹಬ್ಬದ ಕೆಲಸವೇ ಹೆಚ್ಚಾಗಿರುವುದರಿಂದ. ಖವುದಿ' 
ಹೊಲಿಯುತ ಕೂತರೆ ಕೆಲಸ ಆಗಲಾರದು- ಹಾಗೂ ಹಬ್ಬದ ಸಡಗರದಲ್ಲಿ ಒಬ್ಬರೇ ಕೂತು 
ಹೊಲಿಯುವು ದು ಸರಿಯಲ್ಲ ಎಂದು ಇಂತಹ ಸಂದಭ ಗಳಲ್ಲಿ ಖವುದಿ 
ಹೊಲಿಯಬಾರದೆಂಬ. ನಿಯಮ ಮಾಡಿಕೊಂಡಿರಬೇಕೆನಿಸುತ್ತದೆ.. ಶರಣದಲ್ಲಾದರೆ 
ಊರಲ್ಲಿ-ಪುರಾಣ- ಪ್ರವಚನ ಮೊದಲಾಗಿ ಹಚ್ಚಿರುತ್ತಾರೆ. ಖವುದಿ ಹೊಶಿಯುತ್ತಕೂತರೆ 
| ವರ್ಷಕ್ಕೊಮ್ಮೆ ನಡೆಯುವ ಪುರಾಣ ಪ್ರವಚನ: ಯಾರು ಕೇಳಬೇಕು? ಹಾಗೂ ಇಂತಹ 
ಅವಕಾಶಗಳು. ಸಿಗುವುದೇ ವರ್ಷ ದಲ್ಲಿ ಲ್ಲ ಒಮ್ಮೆ ಅದಕ್ಕಾಗಿ ಇಂತಹ ಅವಕಾಶಗಳು 
ತಪ್ಪಿಸಿಕೊಳ್ಳ ಬಾರದೆಂಬುದೇ ಖವುದಿ ಹೊಲಿಗೆಯ ನಿಯಮ ಹಾಗೂ ನಂಬಿಕೆಗಳಾಗಿ 
ಪರಿವರ್ತನೆಗೊಂಡಿರಬೇಕೆನಿಸುತದೆ. . 


ಖವುದಿಯ ಪಾಲಾ ಕಟ್ಟುವುದು ಕೂಡ ದಿನ- ವಾರ ನೋಡಿ ಪಾಲಾ ಕಟ್ಟುತಾರೆ. | 
ಮನೆಯಲ್ಲಿ ಯಾರದೇ ಮದುವೆ ಆದರೆ, ಜಾವಳು ತೆಗೆದರೆ ಅಥವಾ ಯಾರದರೂ 
ತೀರಿಕೊಂಡರೆ ಆಮನೆಯಲ್ಲಿಒಂದು ವಷ ೯ದೊಳಗಾ ಗಿಪಾಲಾ ಕಟ್ಟುತಾರೆ.. ಏಕೆಂದರೆ 
ಪಾಲಾ ಕಟ್ಟುವ ಮೂಲಕ ಎರಡಾಗಿರುವ ಬಟ್ಟೆ ಒಂದಾಗಿ: ಸಿದಂತೆ ಮನೆ ಕೂಡ ಒಂದೇ 
ಬಳ್ಳಿ ಯಂತೆ ಹರಡುತಿರುತದೆ ಎಂಬ ನಂಬಿಕೆ ಇದೆ. ಖವುದಿಯ ಪಾಲಾ ಕಟ್ಟಿದ ಮರು 
ದಿವಸ ವೇ ಕರಿ ಕಟ್ಟುತಾರೆ. "ರವಿವಾರ ಪಾಲಾ ಹಾಕಿದರೆ ಸೋಮವಾರ ಕರಿ ಕಟ್ಟುವುದಿಲ್ಲ 


ಬಳಕು ತಿ ಬಿಟ್ಟು ಕರಿ ಕಟ್ಟುತ್ತಾರೆ. ಏಕೆಂದರೆ ಸೋಮವಾರ ಖವುದಿ ' 


| ಹೊಲಿಯಬಾರದೆಂಬ ನಂಬಿಕೆ ಇರುವುದರಿಂದ ಹೀಗಾಗಿ ಖವುದಿ ಯಾವ ದಿವಸ 
ಹೊಲಿಯಬಾರದೆಂಬ ನಂಬಿಕೆ ಇದೆಯೋ, 4 ಓನಿ ದಿವಸ ಮುಂಚೆ ಪಾಲಾ 
ಹಾಕುವುದೇಕಡಿಮೆ.. | | 


ಜಿ ಖವುದಿಗೆಕರಿ ಕಃ ಟ್ವುವುಗ Cds ಣ್‌ ಮುಗಿಯುವವರೆಗೆ ಏಳಲೇಬಾರದೆಂಬ 
ನಂಬಿಕೆಇದೆ.. ಮಧ್ಯ ದಲ್ಲಿ ಒಂದಕ್ಕೂ ಸಹ ಏಳಲಾರರು. ಆಕಸ್ಥಾತ್‌ ದೊಡ್ಡಖವುದಿ ಇದ್ದರೆ | 
ಒಬ್ಬ ರಿಂದ ಬೇ ಇ ೫288 ೭0೫0 ಒಟ್ಟಗೆ ಇಬ್ಬಿಬ್ಬರಾಗಿ ಕರಿಕಟಿ ಮುಗಿಸುತ್ತಾರೆ. 


| ಖವುದಿ ಹೊಲಿಯುತ್ತ ಅದು ಪೂರ್ಣ ಮುಗಿಯಲು ಬಂದಾಗ ಖವುದಿ 
ಹೊಲಿಯುವವರು ತಾಯಿ ಉಳ್ಳವರಾಗಿದ್ದರೆ, ಅವರು ಖವುದಿ ಹೊಲಿಯುವುದು ' 
ಪೂರ್ಣಗೊಳಿಸುವುದಿಲ್ಲ` ಪೂರ್ಣಗೊಳಿಸಿದರೆ ತಾಯಿಯ ಹೊಟ್ಟೆ ಮುಚ್ಚಿ 
ದಂತಾಗುತ್ತದೆಂಬ ನಂಬಿಕೆ ಇದೆ. ಆದಕಾರಣ ಖವುದಿ ೧ ಯಾರೇಹೊಲಿದರು, ಮುಕಾಯದ | 
ಹಂತದ ಹತ್ತಾರು ಸಾಲುಗಳು ಅಂದರೆ ಅರ್ಧಗೇಣಿನಷ್ಟುದರೂ ಹೊಲಿಯುವುದಿರುವಾಗ § 


ಹೊಲಿಗೆ ಕ್ಕ ೧೫ 


ಅದನ್ನು ಪೂರ್ಣಗೊಳಿಸುವವರು ಹಿರಿಯರು ಮಾತ್ರ. ಅಂದರೆ ತಾಯಿ ತೀರಿಕೊಂಡು 
ಅವರೇ ತಾಯಿಯ ಸ್ಥಾನದಲ್ಲಿರುವವರು. 


ಪೂರ್ಣ ಮುಗಿಯದೆ ಇನ್ನೂ ಹೊಲಿಯುವುದರಲ್ಲಿರುವ ಖವುದಿ ಯಾವುದೇ 
ಸಂದರ್ಭದಲ್ಲಿಯೂ ಹಾಸಿಕೊಂಡು ಹೊಚ್ಚಿಕೊಂಡು ಮಲಗುವುದಿಲ್ಲ ಅಷ್ಟೇ ಅಲ್ಲಖವುದಿ 
ಹೊಲಿಯುವಾಗ ಪುಟ್ಟ ಮಕ್ಕಳು ಆಡುತ್ತ ಬಂದು ಅದರ ಮೇಲೆ ಮಲಗಿದರೆ, 
ಉರುಳಾಡಿದರೆ ಹಾಗೆ ಮಾಡಲು ಬಿಡುವುದಿಲ್ಲ ಏಕೆಂದರೆ ಖವುದಿ ಹಾಸಿಕೊಂಡು, 
ಹೊಚ್ಚಿಕೊಂಡು ಮಲಗಿದರೆ ಖವುದಿ ಹೊಲಿಯುವುದೂ ಬೇಗ ಮುಗಿಯದೆ ಹಾಗೇ 
ಮಲಗಿ ಕೊಂಡಿರುತ್ತದೆಂಬ ನಂಬಿಕೆ. ಬಹುಷಃ ಖವುದಿ ಹೊಲಿಯುವಾಗ ಹೊಲಿಯುವ 
ಸೂಜಿ - ದಾರ ಮೊದಲಾಗಿ ಅದರಲ್ಲಿಯೇ ಇರುವುದರಿಂದ ಆ ಸೂಜಿ ನಟ್ಟರೂ 
ನಡಬಹುದೆಂಬ ಎಚ್ಚರಿಕೆಯ ಮಾತೇ ಇಂತಹ ನಂಬಿಕೆಯಾಗಿ ಬೆಳೆದುಕೊಂಡಿರ 
ಬೇಕೆನಿಸುತದೆ. 


ಹೊಲಿದು ಪೂರ್ಣಗೊಂಡ ಖವುದಿಯಲ್ಲಿಅನೇಕ ಹಳೆಯ ಅರಬಿಗಳೇ ಇರುತವೆ. 
ಆದರೂ ಅದು ಹೊಸ ಖವುದಿ ಎನಿಸುತ್ತದೆ. ಹೊಸ ಖವುದಿ ಒಗೆಯದೆ ಉಪಯೋಗಿಸ 
ಬಾರದೆಂಬ ನಂಬಿಕೆ, ಒಗೆಯಬೇಕಾದರೂ ಸಿಕ್ಕಾಗ ಒಗೆಯದೆ ಒಂದು ಒಳ್ಳೆಯ ದಿನನೋಡಿ 
ಒಗೆಯುತಾರೆ. ಒಟ್ಟಿನಲ್ಲಿಒಗೆದು, ಹಾಸಲು, 'ಹೊಚ್ಚಿಕೊಳ್ಳಲು, ಸಿದ್ಧವಾಗಿರುವ ಖವುದಿ 
ಹೊಚ್ಚಿಕೊಳ್ಳ ಬೇಕಾದರೂ ಅಲ್ಲೊಂದುನಿಯಮ ಕಾಣುತೇವೆ. ಖವುದಿಗೆ ಕಣ್ಣುಗಳಿರುವ 
ಭಾಗ ಡರ ತುಂಡು ಬಟ್ಟೆಗಳು ಹಚ್ಚಿ ಹೊಲಿದ ಭಾಗ ಮೇಲೆ ಮಾಡಿಯೇ 
ಹೊಚ್ಚಿಕೊಳ್ಳಬೇಕು ಎಂದು. ಏಕೆಂದರೆ ಈ ಭಾಗ ಮೇಲೆಮಾಡಿ ಹೊಚ್ಚಿಕೊಂಡು ಮಲಗಿದರೆ 
ದೆವ್ವ, ಭೂತ ಹಿಡಿಯಲಾರವು ಎಂಬುದು. ಅಂದರೆ ದೆವ್ವ- ಭೂತಗಳು ಬಂದು ಈ 
ಕಣ್ಣುಗಳು ಎಣಿಸುವುದರೊಳಗಾಗಿಯೇ ಬೆಳಗಾಗುತದೆ. ಹೀಗಾಗಿ ಅವು ನಮಗೆ ತೊಂದರೆ 
ಮಾಡದೆ ಮೊದಲೇ ಹೊರಟು ಹೋಗುತ್ತವೆ ಎಂಬ ನಂಬಿಕೆ ಇದೆ. ಇನ್ನುಕೆಲವರ ನಂಬಿಕೆ 
ಎಂದರೆ, ಇದೇ ಭಾಗ ಒಳಗೆ ಮಾಡಿ ಹೊಚ್ಚಿಕೊಳ್ಳಬೇಕು ಎಂಬುದು. 


ಒಟ್ಟಿನಲ್ಲಿ ಅವರವರ ನಿಯಮ- ನಂಬಿಕೆಗಳು ಅವರವರಿಗಿವೆ. ಆದರೆ ಈ ನಿಯಮ- 
ನಂಬಿಕೆಗಳು ಕಡ್ಡಾಯವಾಗಿ ಪಾಲನೆ ಆಗಲೇ ಬೇಕೆಂದೇನಿಲ್ಲ ಬಹುಶಃ ಒಂದೇ ಖವುದಿ 
ಹಾಸಿಕೊಳ್ಳುವುದು, ಹೊಚ್ಚಿಕೊಳ್ಳುವುದು ಎರಡೂ ಮಾಡುವುದರಿಂದ ಒಂದೊಂದು 
ಮಗ್ಗಲು ಡು ಕಡೆಗೆ ಉಪಯೋಗಿಸಿದರೆ ಒಳ್ಳೆ ಯದು ಎಂಬ ಕಾರಣಕ್ಕಾ ಗಿ ಈ 
ನಂಬಿಕೆ ಬೆಳೆದುಕೊಂಡಿದೆ ಎನಿಸುತದೆ. 


ಖವುದಿಯಲ್ಲದೆ ಮೈ ಮೇಲೆ ತೊಡುವ ಯಾವುದೇ ಬಟ್ಟಿಗಳುಸ್ಟಲ್ಪ ಹರಿದಾಗ, 
ಅಥವಾ ಗುಂಡಿಕಡಿದಾಗ ಅವಸರದ ಕೆಲವೊಮ್ಮೆ ಮೈ ಮೇಲೆಯೇ ಹೊಲಿದುಕೊಳ್ಳುವ 
ಸಂಭವವಿರುತ್ತದೆ. ಆದರೆ- ಹಾಗೇ ಮೈ ಮೇಲೆ ಬಟ್ಟೆ ಇಟ್ಟುಕೊಂಡು ಹೊಲಿದರೆ 
ಕೆಡುಕಾಗುತದೆಂಬ ನಂಬಿಕೆ ಸಹಜವಾಗಿದೆ. ಮೈ ಮೇಲೆ "ಬಟ್ಟೆ ಇಟ್ಟುಕೊಂಡು 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೧೬ 


ಹೊಲಿಯುವಾಗ ಅಪ್ಪಿ-ತಪ್ಪಿ ಸೂಜಿ ಚುಚ್ಚಬಹುದು. ಆದಕ್ಕಾಗಿ ಮೈ ಮೇಲಿನ ಬಟ್ಟೆ 
ಕಳೆದು ಹೊಲಿಯಬೇಕೆಂಬ ಮುನ್ನೆಚ್ಚರಿಕೆಯೇ ನಂಬಿಕೆ ಆದದ್ದು ಸ್ಪಷ್ಟ ಕಾಣುತ್ತೇವೆ. 

ಈ ಹಿಂದೆ ಹೇಳಿದಂತೆ ಸತಾಗ ಕೃಯಲ್ಲಿ ಒಂದು "ಕುಂಚಿ' ಹಿಡಿದುಕೊಂಡು 
ಹೋಗುತಾರೆ ಎನ್ನುವಲ್ಲಿ ಅದು ಶೋಕದ ಸಂದರ್ಭ. ಹಾಗಾಗಿ ಅಲ್ಲಿಕಸೂತಿ ಮೊದಲಾಗಿ 
ಹೊಲಿದ ಸೌಂದರ್ಯಯುಕ್ಕ ಬಟ್ಟೆಗಿಂತಲೂ ಸಾದಾ ಆಗಿರುವ ಕುಂಚಿಯೇ 
ಇರಬೇಕೆನ್ನುವಲ್ಲಿ ಒಂದು ವಿಶಿಷ್ಟಅರ್ಥವಿದೆ. . 


೬.ಹೊಲಿಗೆ ಕಲೆಗೆ ಸಂಬಂದಿಸಿದ ಗಾದೆ,ಒಗಟು, ಪ್ರಾಸ ಮೊದಲಾದವುಗಳು 


' ಈ ಗಾದೆಗಳು: 


- ಹೊಲೆಕಿನ ಕಣ್ಣುತೇಜಂತ 
ರುಗುಡ ಗಂಟೇಕಿನ ಬಾಯಿ ತೇಜಂತ 

- ಸಿಂಪಗ್ಯಾ ಅರಬಿ ಕದೆಲ್ಲೆಇರಲಂತ 

| ಅಗಸಲ ಬಂಗಾರ ಕದೆಲ್ಲೆಇರಲಂತ 

- ಕೂಸಳ್ಳುತುರ ಕೂಸಿನ ಬಾಯ 
ಹೊಲಿಲ್ಯಾನಂದಿಳಂತ 

ಖವುಂದ್ಯಾಗ ಹೇತಿನ ಖಬುರಿಲ್ಲೆ 
ಮನ್ಯಾಗ ಘಾಣ ಹೊಂಟುದಂದಿರಂತ 

-  ನೆಡುಮನ್ಯಾಗಹೊಲಿಲಾಕ ಕೂಡಭ್ಯಾಡದಂತ 

.. ಹೊರಸಿನಮ್ಯಾಗ ಹಡಿಲಾಕ ಕೂಡಭ್ಯಾಡದಂತ 

- ಹಸಗೇಡಿಗಿ ತಂದು ಹಾಸಗ್ಯಾಗ ಹಾಕದುರೆ 

ಮಿಸಕ್ಕಾಡಿ ಮೂರು ಮೊಳ ಖವುಂದಿ ಹರಿದತಂತ 


ಹ ವಗಟುಗಳು 
ನಾಕ ಮೂಲಿಗಿನಾಕ ಗೊಂಡಿ 
ಛೆಂಜಿಕಿಬರಮಾ ರಂಡಿ? 
ಸೊಕ್ಕಿನ ಕ್ಹಾಣಿಗಿ 
ಮೈಯಲಮುಗರಾಣಿ” 
ಮೈಯಲ ಬಣ್ಣಸಣ್‌, ಸಣ್‌ ಕಣ್ಣ 
ರಾತ್ರಿಗಿ ಬರ್ರಾನ ಗುರಣ್ಣ” 


೧,೨,೩ - 
ಅಯ್ಯ - 


೭ 


` ಹೊಲಿಗೆ ಕಲೆ/ ೧೭ 


ಚೋಟುದ್ದ ಹುಡುಗ 
ಮಾರುದ್ದ ಜಟ್ಟ? 
ಇಟೀಟೆ ಪಾರಾ 
ಕುಂಡ್ಯಾಗ ಧಾರಾ” 
ಕಂಚಿನ ಕುದರಿಗಿ 
ಕುಂಡ್ಯಾಗ ಕಡಿವಾಣ! 


ಕೈ ಅವಕಾಲಿಲ್ಲ 
ಧಂಡ ಅದ ಜೀವ ಇಲ್ಲ* 


ಸ ಮೊದಲಾದವುಗಳು: 


ವೃವ್ಯಾರೆ ಗಬರು 
ಖವುಂದ್ಯಾಗ ನಿಗರು 


ಸೂಜಿಧಾರ 
ಬಲ್ಲ ಬಲ್ಲಿಬಾರ 
ಸೂಜಿ ನನ್ನೇಲ ಪೂಜಿ 

ರ್ಕರ ರ 
ಕಡ್ಡ ಖಂವುದ್ಯಾಗ ಛಿಡ್‌, ಛಿಡ್‌ ಮೂಡತಾಳ 
ಬಿಲ್ಲಿಕಿ ಹೋದುರ ಧೂರ, ಧೂರ ಹಾರತಾಳ 
ಆಯಿದಾಗ ಆಯಿ | 
ಯಾಆಯ್‌ 


ಕುಲಯಿದಾಗ ಕುಲಯಿ 
ಯಾಕುಲಯಿ" 


ಅಂಗ್ಯಾಗಂಗಿ ಯಾ ಅಂಗಿ" 


ಖವುಂದಿ ೮ ಇ... ಕುಲಾಯಿ 
ಸೂಜಿ ೯ - ಕುಂಚಿಕುಲಯಿ 
ಅಂಗಿ | ೧೦ - ಕ್ಹಾಡಂಗಿ 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೧೮ 


೭. ಹೊಲಿಗೆ ಕಲೆಯ ವೈಶಿಷ್ಟ್ಯ 


ಹೊಲಿಗೆ ಕಲೆಯ ವೈಶಿಷ್ಟ್ಯ ವಿಶೇಷವಾಗಿ ಖವುದಿಯಲ್ಲಿ ಕಾಣುತ್ರೇವೆ. ಹರಿದ 
ಹಾಗೂ ಹಳೆಯ, ಜೊತೆಗೆ ಕೆಲಸಕ್ಕೆ ಬಾರದೆ ಚಿಂದಿ ಬಟ್ಟೆಗಳನ್ನು ಒಂದನ್ನೊಂದು ಜೋಡಿಸಿ 
ಖವುದಿ ಜೂಕಿಯುವು ದತ ತಿಪ್ಪೆಗೆಸೆಯುವ ತುಂಡುಬಟ್ಟೆಗಳು ಪ ಪುನಃ ಜೀವ 


ಪಡೆದುಕೊಂಡು ಹೊಸ ಖವುದಿಯಾಗಿ ಮಾರ್ಪಾಡಾಗುತ್ತವೆ. 


ಹೊಲಿಗೆ ಕಲೆ ಬಲ್ಲಹೆಣ್ಣು ಮಕ್ಕಳು ಕೆಲಸಕ್ಕೆ ಬಾರದ ಬಟ್ಟೆಗಳನ್ನು ಒಂದನ್ನೊಂದು 
ಹೊಲಿದು ಎಲಿಚೆಂಚಿ, ಕುಲಯಿ, ಕುಂಚಿ -ಕುಲಯಿ, ಹಡಪು, ಛೆರಚೀಲಾ ಮೊದಲಾಗಿ 
ತಯಾರಿಸುವುದರಿಂದ ಮರು ಹುಟ್ಟುಪಡೆದಂತೆ ಬಳಕೆಯಲ್ಲಿಬರುತ್ತವೆ. ಕೆಲವರ ಹೊಲಿಗೆ 
ಕಲೆ ಹೊಲಿದ ಬಟ್ಟೆಹರಿದು ಹೋದರೂ ಬಿಚ್ಚದಂತೆ ಗಟ್ಟಿಯಾಗಿರುತ್ತವೆ. 


ಹೊಲಿಯುವ ಬಟ್ಟೆ ಸಾದಾವಿದ್ದರೂ ಅದರ ಮೇಲೆ ಕಲಾತ್ಮಕವಾಗಿ ಹೊಲಿದಾಗ 
ಆ ಬಟ್ಟೆಬೆಲೆ ಕಟ್ಟಲು ಬಾರದಂತೆ ಅಮೂಲ್ಯವಾಗುತ್ತದೆ. ಇದರಂತೆ ಯಾವುದೋ ಒಂದು 
ಹರಿದ ಚೀಲ ಹಾಸಿಕೊಂಡು ಕೂಡುವಾಗ ಇದೇನು ಚೀಲ? ಎಂದು ಮೂಗು 
ಮುರಿಯುವಂತೆನಿಸುತ್ತದೆ. ಅದನ್ನೇ ಬಣ್ಣದ ದಾರದಿಂದ ನಾಲ್ಕು ಎಳೆಗಳು ಹಾಕಿ 
ಎನ್ಯಾ ಸಗಳು ಬಿಡಿಸಿದರೆ. ಭಟರ 'ಚೀಲವಾದರೂ ಅದು ವಿಶೇಷವಾದ ಗದ್ದಿಗೆ 
ಎನಿಸಿಕೊಳ್ಳುತದೆ. 


ಚರ್ಮದ ಮೇಲೆ, ಹುಲ್ಲುಕಡ್ಡಿ ಮೊದಲಾದವುಗಳ ಮೇಲೆ, ಹಾಳೆಗಳ ಮೇಲೆ, 
ಎಲೆಗಳ ಮೇಲೆ, ಎಲ್ಲಿಯೇ ಹೊಲಿದರು. ಹೊಲಿಗೆ ಕಲೆ ಬಡಿ, ಬಿಡಿಯಾಗಿರುವುದನ್ನು 
ಕೂಡಿಸುವ ಹಾಗೂ ನಿರ್ಜೀವಕ್ಕೊ ಜೀವ ತುಂಬುವ ವೆಶಿಷ್ಟ್ಯತೆ ಉಳ್ಳದಾಗಿದೆ. ಇಂದು 
ಮೊದಲಿನಂತೆ ತಿಂಗಳುಗಟ್ಟಲೆ ಹೊಲಿಯುವುದು ಕಡಿಮೆ ಆಗಿ 'ಖವುದಿ ಅಂತಹ 
ಹೊಲಿಗೆಗಳು ಕೂಡಾ ಯಂತ್ರದ ಮೇಲೆ ಹೊಲಿಯುವುದಾಗಿದೆ. ಹಾಗೂ ಕಸೂತಿ 
ಮೊದಲಾದ ಚಿತಾರಗಳಿರುವ ಹೊಲಿಗೆಗಳಂತೂ ಜನ- ಮನವನ್ನಾಕರ್ಷಿಸುವುದರಿಂದ, 
ಇದೊಂದು ವೃತಿಕಲೆಯಾಗಿ ಇಂದು ವ್ಯಾಪಾರಕ್ಕೆ ತಿರುಗಿ ಉಪ ಪಜೀವನಕ್ಕೂ ದಾರಿ 
ಮಾಡಿಕೊಟ್ಟಿರುವುದು ಇದರ ವಿಶೇಷತೆಗಳಲ್ಲೊಂದಾಗಿದೆ. 


ಒಟ್ಟಿನಲ್ಲಿ ಹಾಳಾಗುವ ಚಿಂದಿಗಳನ್ನೆಲ್ಲ ಸೇರಿಸಿ ಹೆಚ್ಚಿನ ಬಂಡವಾಳವಿಲ್ಲದೆ 
ಹೊಸದನ್ನು ತಯಾರಿಸುವ ಹಾಗೂ ಚಿಂದಿಗಳಿಂದಲೇ ಡಿಜ್ಜೆನ್‌ ಮಾಡಿ ಹೊಸ ಫ್ಯಾಶನ್ನೆಂದು 
ಹೆಸರಿಸುವುದು ಇದರ ಹೊಸತನವಾಗಿದೆ. ಇದಕ್ಕೆ ಸಾಕಷ್ಟು ಮಹತ್ವ ನೀಡಿ ಬೆಳೆಸದೇ 
ಇದ್ದರೂ, ಜೀವನದ ತೀರಾ ಅವಶ್ಯಕ ಅಂಗವಾದ ಇಡ ದಿನನಿತ್ಯ ಬೇರೆ ಬೇರೆ ರೂಪ 
ಹಾಗೂ ಪ್ರಕಾರಗಳನ್ನು ಧಾರಣ ಮಾಡುತ್ತ ತನ್ನ ನಿರಂತರತೆ ಹಾಗೂ ಹೊಸತನವನ್ನು 
ಮೆರೆಯುತಿದೆ. 


XR 


೧. ಉಗಮ 


ಪರಂಪರೆಯ ತಳವನ್ನೇ ಕಾಣದಷ್ಟು ಆಳ ಚಿತ್ರ ಕಲೆಯ ಉಗಮ ಕುರಿತು 
ಹೇಳುವುದು ಕೇವಲ ಊಹೆ ಮತು ದಂತ ಕಥೆಗ ಳನ್ನು ಮಾತ್ತ ಅಪ್ರ ಯಿಸಬೇಕಾಗುತದೆ. 
ಮಗು ಪ್ರಾ ರಂಭಾವಸ್ಥೆಯಲ್ಲಿ ಮಾಂಸದ : ಮುದ್ದೆಯಿದ್ದು ನಂತರ ಕೆ ಕಾಲು, ಮೂಡಿ 
ಪ್ರಾರಂಭದಲ್ಲಿ ಹೇಗಿದ್ದ? ಎಂದು ತನ್ನ ಮೂಲ ತಾನೇ ಹುಡುಕಲು ಹೊರಟು ಪ ಪುನಃ 
ಮಾಂಸದ ಮುದ್ದೆ ಆ ಅಗಿ ತಿಳಿಯಲು ಸಾಧ್ಯ ಮ ಇನ್ನೊಂದನ್ನೇ ಕಂಡು ತಿಳಿಯಬೇಕಾಗುತ್ತದೆ. 
ಹಾಗೆಯೇ ಜನಪದ ಚಿತ್ರಕಲೆ ಅಭಿಜಾತಕಲೆಯಾಗಿ ಬೆಳೆದದ್ದೇ ತಿಳಿಯದ ಸಂದರ್ಭದ 
ಅದರ ಉಗಮ ಕುರಿತು ರ ಹೇಳುವುದು ಇ ನ್ನೊಪ್ರಯಾಸ. | ತ 


ಅಭ್ಯಾ ಸುಧ ದೃಷ್ಟಿಯಿಂದ: ನೋಡಬೇಕೆಂದರು ಇಂದಿಗೂ ಯ ದರಲ್ಲಿಕಲ ಯಾವ 
ರೀತಿ ಹುಟ್ಟುತದೆ, ಬೆಳೆಯುತದೆ ಎಂಬುದು ಗೊತಾಗದಂತೆಯೇ "“ ಜೀವನದ ಏವಿಧ 
ಘಟ್ಟಗಳಲ್ಲೂ ಕಾಣಿಸಿಕೊಳ್ಳುತದೆ. ಮದುವೆ, ಮುಂಜಿವೆ, ಮರಣ, ಶ್ರಾದ್ದಗಳಲ್ಲೂ 
 ಸುಗ್ಗ-ಸಂಭ್ರಮಗಳಲ್ಲೂ ಕುಟ್ಟುವಾಗ, ಬೀಸುವಾಗ, ಹೊಲ ಹಸನು ಮಾಡುವಾಗ. ಹೀಗೆ 
ಟು ವಿವಿಧ ಪ ಸಂಗಗಳಲ್ಲಿ ಬುಧರು ದೆ.?? ಎಂದು ಡಾ. ವ ಮ.ಶೀ. ಲಜ್ಬೆ ಅವರು 
ಹೇಳುವಲ್ಲಿ ಸತ್ಯಾ ಂಶವಿದೆ 5, (ಜಾ.ಸಂ.ಪ್ರ. ಪು. ೫). ಹೀಗೆ. ದಿನ ನಿತ್ಯದ 
ಆಗುಹೋಗುಗಳಲ್ಲೂ ಒಂದು ರೀತಿಯ ಕಲೆ. ಹುದುಗಿಕೊಂಡಿರುತದೆ. ಜೀವನದ 
ಒಂದಂಶವೇ ಎನ್ನುವ ರೀತಿಯಲ್ಲಿ ಲ ಪ್ರೀ ಸಾಮಾನ್ಯರ ಬದುಕಿನಲ್ಲಿ ಕಲೆ ಜೆರೆಕುಕೊಂಡು 
ಬಂದಿ ದೆ ಎಂದು. ಜಾನಪ ದ ಸಂತೋಧನಕ್ಕಕ' ಪ್ರಬಂಧಗಳ ಪುಸ್ತಕದಲ್ಲಿ ಡಾ| ಲಜ್ಜೆ 
| ಅವರು ಹೇಳುತ್ತಾರೆ. | | 


ಜಗತಿನಲ್ಲಿ ರಚಿತವಾದ ಹಿ, ಚಿತ್ರದ ಬಗ್ಗೆ ಜ್ಞಾನೆಗೊಂಗೊತ್ತಿ ಕಿರಿಯರ 
ವಿಶ್ವಕೋಶ (ಭಾಗ- ೫) ದಲ್ಲಿ ಒಂದು ದಂತಕತೆ Re ಇಬ್ಬರು ಮಿತ್ರ ರು ನಡೆದು 
ಹೋಗುತಿದ್ದರಂತೆ. ಶ್ರ ತಮ್ಮನೆರಳುಗಳಲ್ಲಿ ತಮ್ಮದೆ € ರೊಪ ಗಳನ್ನು ಕಂಡು SEE 
ಅವರನ್ನೇ ಹಿಂಬಾಲಿಸು ವರೂಪಗಳು ಓಡಿದರೆ ಅವೂ ಓಡುತಿದವು . ಹಿಡಿದು ನಿಲ್ಲಿಸ ಲಿಸುವುದು 
ಹೇಗೆ? ॥ ಒಬ್ಬನಿಗೆ ಉಪಾಯ ಹೊಳೆಯಿತು. ತನ್ನ ಮಿತ್ರನಿಗೆ ಹಾರ್ಗೆ ನಿಂತುಕೊ ಎಂದ. 
ಚೂಪಾದ ಕಲ್ಪನೈತ್ರಿಕೊಂಡು ಮಿತ್ರನ ನೆರಳನ್ನು ತಲೆ ಯಿಂದ ಪಾದದವರೆಗೆ ಗಧುತಿಸಿಫ 
ಪೂರ್ತಿಯಾದಾಗನೆರಳಿನ ಚಿತ್ರ ದೊರೆಯಿತು. 


ಹ ಹೀಗೆ ಕಲ್ಪನೆ ಬಂದದ್ದು ಇತ್ತೀಚೆಗೆ ಎಂದು ಹೇಳಲಿಕ್ಕಾಗದು. ಮಾನವನಿಗೆ ಮಾತು 
ಬರದೆ, ಬಟ್ಟೆ ತೊಡದ ಇದ್ದ ಸಂದರ್ಭದಲ್ಲಿಯೇ ಈಕೆ ಬಂದಿರಬಹುದೆನಿಸು ಸುತದೆ. 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೨೦ 


ಇದೇ ರೀತಿ ಡಾ। ಎಚ್‌. ತಿಪ್ಪೇರುದ್ರಸ್ವಾಮಿಯವರು ಕರ್ನಾಟಕ ಸ ಸಂಸ್ಕೃತಿ 
ಸಮೀಕ್ಷೆಯಲ್ಲಿ ಎರಡು ಕಥೆಗಳನ್ನು ಹೇಳುತಾರೆ. "ಅದರಲ್ಲಿ ಮೊದಲನೆ ಕಥೆ Wk 
ಜಿಲ್ಲೆಯಲ್ಲಿಯೂ ಹೇಳುವುದನ್ನು ಕೇಳಬಹುದಾಗಿದೆ. 


ಹಿಂದೆ ಒಬ್ಬ ರಾಜಾ ಇದ್ದಂತ. ಅಂವಾ ಭಾರಿ ಬಲವಾನಿದ್ದಂತ. ಅದೇ ಊರಾಗ 
ಒಬ್ಬ ಶ್ಯಾಣ್ಯಾ ಬ್ರಾಹ್ಮಣ ಸತ್ರಿನಂತ. ಆಗ ಹಿಂತಾ ಶ್ಯಾಣ್ಯಾ ಬ್ರಾಹ್ಮಣ ಸತ್ತಂತ್ಲೇಳಿ ರಾಜಾಗ 
| ಯಮುನ ಮ್ಯಾಲಸಿಟ್ಟು ಬಂದು ಯುದ್ಧಮಾಡಿ ಅವಿಗಿ ಸೋಲ್ಲದಂತ, ಆಗ ಬ್ರಮ್‌ ಬಂದು 
ಯಮುಂದ್ಯಾ ನಬಿ ತಪ್ಪಿಲ್ಲಾಂತ ಸಮಜಾಸಿ ಸಿ, ನಿಮ್ಮ ಶ್ಯಾಣೆಬ್ರಾ 'ಹೃಣನ ಚಿತುರ್‌ ಇಳಸ್ಪಿ. ನಾ 

ಅದರಾಗ ಜೀವು ತುಂಬಿ ಜೀವಂತ ಮಾಡ್ತಾ ಅಂದ್ದಂತ. ಆವತ್ತಿನ ಹಿಡಿದು ಮಂದಿಯೆಲ್ಲ 


 ಚಿತುರಇಳಲಾಕ ಸುರುಮಾಡ್ದುರಂತ. 


ಇನ್ನೊಂದು ಕಥೆ ಹೀಗಿದೆ: ನರನಾರಾಯಣ ಖುಷಿಗಳು, ಬದರಿಕಾಶ್ರಮದಲ್ಲಿ 
ತಪಸ್ಸು ಮಾಡುತಿದ್ದರು. ಅವರ ತಪೋಭಂಗ ಮಾಡಲು ಇಂದ್ರ ಅಪ್ಪರೆ ಸ್ತ್ರೀಯರನ್ನು 


| ಕಳುಹಿಸಿದ. ಬರಾ ಯಷಿ ಅವರಿಗೆ ಮರುಳಾಗದೆ, ಅವರ 3ಸಂದರ್ಯದ ಹ 


ಹೆಮ್ಮೆಯನ್ನು ಭಂಗ ಮಾಡಲು ಉದ್ದೇಶಿಸಿದ. ಭೂಮಿಯ ಮೇಲೆ ಆಮ್ರರಸದಿಂದ ಸ್ಟೀ 

ಚಿತ್ರವೊಂದನ್ನುಬರೆದು ಆದಕ್ಕೆ ಜೀವಕಳೆಯನ್ನುಕೊಟ್ಟ ಅವಳ ಸೌಂದರ್ಯದ ಮುಂದೆ 
 ಅಪ್ಪರೆಯರ ಸೌಂದರ್ಯ ಕಳೆಗುಂದಿತು. ಅವಳೇ ಊರ್ವಸಿಯೆಂದೂ, ಅನಂತರ ಆ 
| ಚಿತ್ರಕಲೆಯನ್ನು ಬೋಧಿಸುವುದಕ್ಕಾಗಿ ಚಿತ್ರ ಸೂತ್ರ ಗಳನ್ನು ಬರೆದು, ವಿಶ್ವಕರ್ಮನಿಗೆ ಆ 
` ಕಲೆಯನ್ನುಕೊಟ್ಟನೆಂದೂ ಪುರಾಣಗಳಲ್ಲಿಕಥೆ ಬರುತ್ತದೆ. 


ಈ ಕಥೆಗಳಿಗಿಂತಲೂ ಪೂರ್ವದಲ್ಲಿಚಿತ್ರಕಲೆ ಇದ್ದಿರಬೇಕೆನಿಸುತ್ತದೆ. ಏಕೆಂದರೆ: 
| ಮೊದಲಿನ ಕಥೆಯಲ್ಲಿರಾಜಾ, ಬ್ರಾಹ್ಮಣ, ಯುವರಾಜ ಮುಂತಾದವರೆಲ್ಲರು ಬರುತಾರೆ. 
ಅಲ್ಲಿ ಒಂದು ಸಂಸ್ಕೃತಿ ಕಾಣುತ್ತೇವೆ. ಹಾಗಾಗಿ ಕಲೆ ಇನ್ನೂ ಮೊದಲಿರಬೇಕೆನಿಸುತ್ತದೆ. 
ನಂತರದ ಕಥೆಯಲ್ಲಿ ನಾರಾಯಣ, ಯಷಿಗಳ ಅಶ್ರಮದ ಸಂಸ್ಕೃತಿ ಕಾಣುತೇವೆ. ಆದರೆ 
ತಿಪ್ಪೇರುದ್ರ ಸ್ವಾಮಿಯವರು ಹೇಳುವಂತೆ ಈ ಚಿತ್ರಗಳು ರಚಿಸುವಾಗ "ಯಾವುದೇ 
| ಪುಸಕವನ್ನು ಎದುರಿಗಿಟ್ಟುಕೊಂಡು ಅದನ್ನು ಡಕ? ಅನುಸರಿಸಲಿಲ್ಲ 
ಸ್ಕೃತಿಪಟಲದಲ್ಲಿ ಕಲ್ಪಿಸಿಕೊಂಡು, ಅದರ ಬಲದಿಂದಲೇ ಚಿತ್ರಿಕರಿಸಿದವುಗಳು ಎಂದು. 
ಆದರೂ ಇದು ಒಂದು ಊಹೆ ಆಗುತದೆ. 


ಮಾನವನಿಗೆ ಮಾತು ಬರದ ಮುಂಚೆಯೇ ಚಿತ್ರಕಲೆ ಇತೆಂಬ ವಾದಕ್ಕೆ ಆದಿ ಕುಲದ 
ಪ್ರಾಣಿ, ಮೂಳೆಗಳು, ಹಿಮಯುಗದ ಮಾನವ, ಗುಹೆ, ಬಂಡೆಗಲ್ಲಿನ ಮೇಲಿನ ಚಿತ್ರಗಳಿಂದ 
ತಿಳಿದು ಬರುತ್ತದೆ. ಆವಾಗಲೆ ಮಾನವನು ತಾನು ಹೊಟ್ಟೆತುಂಬಿಕೊಳ್ಳಲು ಬೇಟೆ ಆಡಿದ 
ಪ್ರಾಣಿಗಳು, ಕಂಡ ಪ್ರಕೃತಿ, ಗುಹೆ ಮೊದಲಾದವು ಸಹಜವಾಗಿಗೆರೆ ಕೊರೆದಿರಬೇಕು. ನಂತರ 


ಚಿತ್ರಕಲೆ / ೨೧ 


ಸ್ವಲ್ಪ ತಿಳುವಳಿಕೆಯಿಂದ ತಾನುಇಂತಿಂತಹ ಪ್ರಾ ಣಿಗಳನ್ನು ಬೇಟೆ ಆಡುತ್ತೇನೆ. ತಾನು ಹೀಗೆ, 
ತನ್ನ ಊಟ-ತಿಂಡಿ ಹೀಗೆ ಎಂಬ ಕಲ್ಪನೆ ಹೊಳೆದು ಅದರ ಅಭಿವ್ಯಕಿ ಸಂಜ್ಞೆಗಳ ಮೂಲಕ ತನ್ನ 
ಸಂಗಾತಿಗಳಿಗೆ ಹೇಳುವುದು ಅವರಿಗೆ ತಿಳಿಯದಾದಾಗ, ಗೆರೆಕೊರೆದು ಚಿತ್ರರೂಪ ದಲ್ಲಿ 
ಬಿಡಿಸಲು ಪ್ರಯತ್ನಿಸಿರಬೇಕು ಎನಿಸುತ್ತದೆ. ಹೀಗೆ ಚಿತ್ರಕಲೆ ಜೀವನದ ಅವಶ್ಯ ಕತೆಗಾಗಿ 
ಹುಟ್ಟಿಕೊಂಡು, ಕಲಾರೂಪ ತಾಳುತ 3 ಇಂದಿನ ಏಕಜಾತ ಕಲೆಯವರೆಗೆ ವಿಕಾಸಗೊಂಡಿರ 
ಬೇಕೆನಿಸುತ್ತದೆ. 


ಪಿ. ಪರಂಪರೆ: 


ಸ್ಟೇನ್‌ ದೇಶದ ಸಾತಿಲಾನಾ-ಡೆಲ್‌ಮಾರ್‌ನಲ್ಲಿರುತ್ತಿದ್ದ ಶ್ರೀಮಂತ ಡಾನ್‌ 
ಮರ್ಸಲಿನೋ-ಡಿ-ಸಾತುಓಲಾನನು೧೮೬೯ ರಲ್ಲಿ ಅಲಮೀರ್‌ ಗುಹೆಯೊಂದನ್ನುಕಂಡಿದ್ದ 
ಮತ್ತೆ೧೮೭೯ ರಲ್ಲಿಒಂದು ದಿನ ""ಅಲ್ರಮೀರ್‌ ಗುಹೆಯ ಹತ್ತಿರ ಬಂದಾಗ ಅವನ ಐದು 
ವರ್ಷದ ಮಗಳು ಮಾರಿಯಾ ಕೂಡಾ ಅವನೊಂದಿಗಿದ್ದಳು. ತಂದೆ ಗುಹೆಯ ಪಕ್ಕದಲ್ಲಿ 
ಏನನ್ನೋ ಅಗೆದು ಹುಡುಕಾಡುತಿದ್ದಾಗ, ಹುಡುಗಿ ಆಟವಾಡುತ್ತಅಲ್ಲಿದ್ದ ಗುಹೆಯೊಂದರ 
ಓಳಗೆ ನುಗ್ಗಿದಳು. ಮೇಣದ ಬತ್ತಿಯೊಂದನ್ನುಕೈಯಲ್ಲಿಹಿಡಿದು ಅವಳು ಒಳಗೆ ಹೋಗಿ 
ಸುತ್ತಮುತ್ತ ನೋಡುತಿದ್ದಾಗ ಇದ್ದಕ್ಕಿದ್ದಂತೆ "ದನ, ದನ' ಎಂದು ಕೂಗಿಕೊಂಡಳು. 
ಗುಹೆಯೊಳಗಿಂದ ಬಂದ ಈ ಕೂಗನ್ನು ಕೇಳಿ ತಂದೆ ಗುಹೆಯೊಳಗೆ ಹೋದ. ಮಗಳು 
. ಕತ್ತಲೆ ಮೂಲೆಯೊಂದರ ಕಡೆ ಕೈ ತೋರಿಸಿ, "ಅದೋ ದನಗಳು ಅಲ್ಲಿವೆ!' ಎಂದು 
ಸಂಭ್ರಮದಿಂದ ಹೇಳಿದಳು. ತಂದೆ ದೀಪಗಳನ್ನುತರಿಸಿ ನೋಡಿದಾಗ ಗೋಡೆಗಳ ಮೇಲೆ 
ಕೆಂಪು ಬಣ್ಣದ ದನಗಳು ಅಲೆದಾಡುತ್ತಿರುವ ಚಿತ್ರ ಎದ್ದುದು ಕಂಡು ಬಂದಿತು. ಹಾಗೆಯೇ 
ನೋಡಲು. ಗುಹೆಯೊಳಗೆ ಹೋದಾಗ ಸೋಡಿಗಳ ಮೇಲೆಲ್ಲಾ ತುಂಬಾ ಸ್ವಾರಸ್ಯವಾದ 
paid ಎಂದು ಪ್ರೊ. ಎಸ್‌.ಕೆ. RE pal ಅವರು ಸರದ ಕಲೆಗಳು 
ಪುಸ್ತಕದ ಭೂಮಿಕೆಯಲ್ಲಿ ಪು. ೩೩-೩೪: ಕ.ಸಾ.ಪ.) ವಿವರಿಸಿದ್ದಾರೆ. ಇವು ಹಿಮಯುಗದ 
he ಡಾನನ ಮನಸಿಗೆ ಖಚಿತವಾಯಿತು ಎಂದರೆ ಮೂವತು ಸಾವಿರ ವರ್ಷಗಳಷ್ಟು. 
ಹಿಂದೆ ಮೂಡಿಕೊಂಡ ಚಿತ್ರ ಗಳು ಇರಬೇಕು. (ಹೆಚ್ಚಿನ ವಿವರಕ್ಕೆ ಕಕ. ಭೂಮಿಕೆ 
ಕಾಣಬಹುದು) | 


ಈ ಚಿತ್ರಗಳು "೩೦೦ ಶತಮಾನಗಳಷ್ಟು ಹಿಂದಿನವಲ್ಲ ಡಾನನು ತಾನೇ ಚಿತ್ರಿಸಿ 
ಮೋಸಮಾಡಿದ್ದಾನೆ ಮುಂತಾಗಿ ವಾದ ವಿವಾದಗಳಾಗಿ ಇವನಿಗೆ ಮೂದಲಿಸಿದ" ಎಮಿಲ್‌ 
ಕಾರ್ತೆಲ್‌ಹಾಕ್‌ ೧೯೦೩ ರಲ್ಲಿಮತ್ತೆಅಲಮೀರ್‌ ಗುಹೆ ಪರೀಕ್ಷಿಸಿ ಚಿತ್ರಕಲೆಯ ಇತಿಹಾಸ 
೩೦೦ ಶತಮಾನಗಳಷ್ಟು ಹಳೆಯದೆಂದು ಒಪ್ಪಿಕೊಂಡ' ಎಂಬ ಹಾರವ ಅದೇ 
ಗ್ರಂಥದಲ್ಲಿದ್ದದ್ದುಕಾಣುತೇವೆ. 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ 1] ಶಿ 


A ಎಷ್ಟೊ ಬಂದಿನ ಕಾಲದ ಚಿತ್ರ ಗಳೇ ವಾ ಸಹಜ 
| ಚಿತ್ರಕಲೆಯ ಪರಂಪ ರೆ ಅದಕ್ಕಿಂತಲೂ ಅದೆಷ್ಟೋ ಶತಮಾನಗಳ ಹಿಂದೆ ಇದ್ದಿರಬೇಕೆಂಬ 
ವಿಚಾರ ಬರುವು ದು ಸಹಜವಾಗಿದೆ. ಇದಕ್ಕೆ ವ್ವ ಟಿ. ಕಾಳೆಯವರು ಮೊದಲ 'ಮಾನವನು 
೫೦,೦೦೦ ವರ್ಷಗಳ ಹಿಂದೆ ಚಿತ್ರ ಬರೆದದ್ದು ತಿಳಿದು ಬರುತ್ತದೆ ಎಂದು ೩೦೦ 
ಶತಮಾನಗಳ ಡಾನನ ಶೋಧಕ್ಕಿ ಂತಲೂ ಹಿಂದಿನ ಆಧಾರಗಳನ್ನು ಸುತ್ತಾರೆ. | 


ಭಾರತ ಹಾಗೂ ಕನ್ನಡ ನಾಡಿನಲ್ಲಿ ಇಷ್ಟು ಪ್ರಾಚೀನವೆನಿಸು ಸುವ ಗುಹಾಚಿತ್ರಗಳು 
ಕಾಣುವುದಿಲ್ಲವಾದರೂ ಸುಮಾರಾಗಿ ಹಳೆಯ ಕೆಲವು ನಿದರ್ಶನಗಳು ದೊರೆಯುತವೆ. 
ಮಡಕೆಯ ಮೇಲೆ ಕೊಕ್ಕ ರೆಯ ನೆರಳು ಚಿತ್ರ ಬಿಡಿಸಿರುವುದು ಸುಮಾರು ಹತ್ತು ಸಾವಿರ 
“ ವರ್ಷಗಳಷ್ಟು ಹಳೆಯದು (ಕ. ಕ.ಭೂ.ಪು. ೪೩) ಎಂಬ ಉಲ್ಲೇಖ ಕಾಣುತ್ತೇವೆ. ಕ ಶೆ. 
ಪೂರ್ವ ೨ನೆಯ ಶತಮಾನದ ಬ್ರಾಹ್ಮಿ ಲಿಪಿಯ ಶಾಸ ನ ಅಜಂತೆಯ 1 ಹು 
ಗುಹೆಯಲ್ಲಿದೆ. ಪುರಾತನ ಗ್ರಂಥಗಳಾದ ರಾಮಾಯಣ, pPSRRReS ಮೊದಲಾಬ 
ಗ್ರಂಥಗಳಲ್ಲಿಯೂ ಚಿತ್ರಕಲೆಯ ಕುರಿತು ಉಲ್ಲೇಖಗಳಿರುವುದು ಸರ್ವವಿದಿತ. 
ಬಾದಾಮಿಯ ಮೂರನೆ ಗುಹೆ ಎರಡನೆ ಶತಮಾನದ್ದೆಂದು ತಿಳಿದು ಬಂದಿದೆ: ಇಲ್ಲಿಯೂ 
ಚಿತ್ರಕಲೆ ಕಾಣುತ್ತೇವೆ. ಜೊತೆಗೆ ಮಾರವಾರದಿಂದ "ಗುಜರಾತಿನವರೆಗೂ ಚಿತ್ರಕಲೆಯ 
ಪರಂಪರೆಯು ಬೆಳೆದು ಬಂದಿರುವುದಾಗಿದೆ.. ಮೊಗಲರ ಕಾಲದಲ್ಲಿಯೂ ವಿಶೇಷವಾದ 
ಚಿತ್ರಕಲೆಗಳಿದ್ದುವೆಂಬುದು ತಿಳಿದು ಬರುತ್ತದೆ. ಭಾಸನ ನಾ ನಾಟಕಗಳಲ್ಲಿ, ಕಾಳಿದಾಸನ : 
ಗ್ರಂಥಗಳಲ್ಲಿ, ಭಿತ್ತಿಚಿತ್ರ ಹಾಗೂ ರಾಜಾಶ್ರ ಯಗಳಲ್ಲಿ ಚಿತ್ರ ಶಾಲೆಗಳಿದ್ದುವೆಂಬುದು 
ಕಾಣಬಹುದಾಗಿದೆ. ವಾತ್ಸಾಯನ ಕಾಮಸೂತ್ರದಲ್ಲಿ ಸಡಂಗಗಳ ಕುರಿತು ಸೂತ್ರ. ಮುಂತಾಗಿ 
ದೊರೆಯುತವೆ. ಶ್ರೀರಂಗಪಟ್ಟಣ, ನಿಪ್ಪಾಣಿ, ವಾಡೆ, ಹಂಪಿ, ಬೇಲೂರು, . ಹಳೆಬೀಡು | 


ನ | ಮೊದಲಾದ ಕಡೆಗಳಲ್ಲೆಲ್ಲ ಚಿತ್ರಕಲೆಗಳನ್ನು. ಕಾಣುತ್ತೇವೆ. 


ಬೀದರ ಜಿಲ್ಲೆಯಲ್ಲಿ ೧೦೦೦ ವರ್ಷಗಳಿಗೂ ಹ್‌ ಚಿತ್ರಕಲೆ 
ಗಳಿದ್ದುವೆಂಬುದಕ್ಕೆ ಆಧಾರಗಳಿವೆ. ""ಒಂದು ಐತಿಹ ಯದ ಪ್ರಕಾರ ಇಡೀ ಭಾರತದಲ್ಲಿಯೇ 


ಮೊಟ್ಟ ಮೊದಲ ಬಾರಿಗೆ ಜೇಡಿಮಣ್ಣಿನ ರಂಗು ರಂಗಿನ ಚಿತ್ರ ಗಳನ್ನು ಕೊರೆದ ಟೈಲ್‌ಗಳ 


ಬಳಕೆಯನ್ನು ತಂದವರು ಬಹುಮನಿ ರಾಜಮನೆತನದವರು. ನಂತರ ಈಕಲೆ ಭಾರತದ | 
"ಎಲ್ಲೆಡೆ ಹರಡಿತು'' ಎಂದು ಹೇಳಲಾಗುತದೆ. (ಪ್ರ.ವಾ. ೮.೧೧. ೯೧) ಅಂತಹ ರಂಗು 
| ರಂಗಿನ ಚಿತ್ರ ಗಳು ಬೀದರ ಕೋಟೆಯಲ್ಲಿನ "ರಂಗೀನ್‌ ಮಹಲ್‌'ದಲ್ಲಿ ಇಂದಿಗೂ 
ಸುಂದರವಾಗಿದ್ದು, ಪ್ರವಾಸಿಗರನ್ನು ಕೈ ಮಾಡಿ ಕೆರೆಯುವಂತಿವೆ. ಒಂದು ಕಾಲಕ್ಕೆ 


ವಿಶ್ವದಲ್ಲಿಯೇ ಪ್ರ ಸಿದ್ಧವಾಗಿದ್ದ. 'ೀದರಿನ. "ಮಹಮದ್‌ ಗವಾನ ಮದರಸಾ” ಗ 


§ ಬ ವ್ವ ವಿದ್ಯಾ ಲಯದಲ್ಲಿ ಪರ್ಶಿಯನ್‌ ಭಾಷೆಯಲ್ಲಿ ಬರೆದ ei ವಿವಿಧ ಬಣ್ಣಗಳಿಂದ 


ಚಿತ್ರಕಲೆ /. ೨೩ 


ಕೂಡಿದ್ದುಇಂದಿಗೂ ಥಳ, ಥಳ ಹೊಳೆಯುವುದನ್ನುಕಾಣಬಹುದಾಗಿದೆ. ೮೦೦ಕ್ಕೂ ಹಿಂದೆ 
ಕಟ್ಟಲ್ಪಟ್ಟ ಹುಮನಾಬಾದ್‌ ವೀರಭದ್ರೇಶ್ವರ ಮಂದಿರದ ಮೇಲಿರುವ ಗೊಂಬೆಗಳು 
ಇಂದಿಗೂ ಸುಂದರವಾಗಿವೆ. ೧೨ನೇ ಶತಮಾನದಲ್ಲಿ ಬಸವಕಲ್ಯ ಣದ ಬಿಜ್ಜಳನ ಆಸ್ಥಾನದಲ್ಲಿ 
ಚಿತ್ರಗಳಿದ್ದವೆಂಬುದಕ್ಕೆ ಆಧಾರಗಳಿವೆ. ಹಾಗೂ ಬಸವಣ್ಣನವರ ಮಂದಿರದಲ್ಲಿ ಕಲ್ಪನಲ್ಲಿ 
ಕಟೆದ ಚಿತ್ರಗಳನ್ನು ಕು ಹಳಿ ಇವುಗಳ ಜೊತೆಗೆ ಪುರಾತನ ಮಾನವ (ಇಂದಿಗೂ 
ಸಹ) ಮೈ ಮೇಲೆ ಹಚ್ಚೆ ಚುಚ್ಚಿಕೊಳ್ಳುವುದರ ಮೂಲಕ ಚಿತ್ರಗಳನ್ನು ಬಿಡಿಸುತ್ತಿದ್ದಎಂಬುದು 
ಕಾಣುತ್ತೇವೆ. ಇತ್ತೀಚೆಗೆ ಕೇಂದ್ರ ಹಾಗೂ ರಾಜ್ಯ ಲಿಲಿತಕಲಾ ಅಕಾಡೆಮಿಗಳು ಚಿತ್ರಕಲೆಗೆ 
ಪುಟಕೊಟ್ಟದ್ದುಕಾಣುತ್ತೇವೆ. ನವ್ಯ ಸಂರ ಯಿ, ಚೆನ್ನೈ ಮೊದಲಾದಕಡಗಳಲ್ಲಿ 
ಚಿತ್ರಕಲೆಯ ಅಭ್ಯಾಸಮಾಡಿ, ಕೂರು ದಾವಣಗೆರೆ, ಬಂತು ಬೀದರ. 
ಮುಂತಾದ ಕಡೆಗಳಲ ಲ್ಲಿ ಅಧ್ಯಾಪಕರಾಗಿ ಚಿತ್ರಕಲೆಯಲ್ಲಿ ನಿರತರಾದುದನ್ನು ಇಂದು 
ಕಾಣುತ್ತೇವೆ. ಒಟ್ಟಿನಲ್ಲಿ ಜನಪದದಿಂದ ಸೃಷ್ಟಿಯಾದ ಚಿತ್ರಕಲೆ ಬೆಳೆಯುತ್ತ ಬೆಳೆಯುತ್ತ 
ಶಿಷ್ಠಕಲೆಯ ಲಲಿತಕಲೆಗಳಲ್ಲೊಂದಾಗಿದೆ. 


೩. ಚಿತ್ರಕಲೆಯ ತಾಣ ಹಾಗೂ ಚಿತ್ರಗಳು : 


| ಮಾನವ ಮೊಟ್ಟಮೊದಲು ಚಿತ್ರ ಯಾವುದರ ಮೇಲೆ ಬಿಡಿಸಿದ ಎಂಬುದು 

ಖಚಿತವಾಗಿ ಹೇಳಲಿಕ್ಕಾಗದು. ಬಹುಶಃ ಮೊದಲು ನೆಲದಮೇಲೆ ಬಿಡಿಸಿರಬೇಕು. ನಂತರ 
ಬಂಡೆ, ಗುಹೆ, ಭಿತ್ತಿಚಿತ್ರ ಮೊದಲಾಗಿ ತೆಗೆದಿರಬೇಕು. ಆಮೇಲೆ ತಾನು ಬಳಸಿಕೊಳ್ಳುವ 
ಮಡಕೆ ಮೊದಲಾದವುಗಳ ಮೇಲೆ ಚಿತ್ರಿಸಿರಬೇಕು. ನಂತರ ವಾಸವಾಗಿರಲು ಮನೆ, 
ಬೇಸಾಯಕ್ಕಾಗಿ ಹೊಲಕಂಡುಕೊಂಡಮೇಲೆ ಗೋಡೆ, ಕಟ್ಟಿಗೆ, ಲೋಹ, ಬಟ್ಟೆ ತಾಡೋಲೆ, 
ಹಾಳೆ ES ಮೇಲೆ ಚಿತ್ರ ಬಿಡಿಸಿರಬಹುದು.. | 


ಒಟ್ಟಿನಲ್ಲಿ ಚಿತ್ರಕಲೆಯ ತಾಣ ಗುರುತಿಸಬೇಕೆಂದರೆ: ನೆಲದ ಮೇಲೆ, ಕಲ್ಲುಗಳ 
ಮೇಲೆ, ಅಂಗಾಂಗಗಳ ಮೇಲೆ, ಚರ್ಮದ ಮೇಲೆ, ಮಡಕೆ-ಕುಡಿಕೆಗಳ ಮೇಲೆ, ಗೋಡೆಗಳ 
ಮೇಲೆ, , ಕಟ್ಟಿಗೆಗಳ ಮೇಲೆ, ಲೋಹಗಳ ಮೇಲೆ, ಬಟ್ಟೆಗಳ ಮೇಲೆ, ಎಲೆಗಳ ಮೇಲೆ, ಹಾಳೆಗಳ 
ಮೇಲೆ, ಊಟದ ಪ wand ಮೇಲೆ, ಷೂ ಮೇಲೆ, ಜನಪ NANG, 
ಕಾಣಬಹುದಾಗಿದೆ. : ನಳ | ; 


- ನೆಲದ ಮೇಲೆ: 


ನೆಲದ ಮೇಲೆ ಕಾಣುವ ಚಿತ್ರ ಗಳಲ್ಲಿ ದಿನನಿತ್ಯ ಹೊಸಹೊಸದಾಗಿ ಕಾಣುವ 
ಚಿತ್ರವೆಂದರೆ, "ರಂಗೋಲಿ'. ರಂಗೋಲಿಯ ಚಿತ್ರಗಳು ಹೀಗೀಗೆ ಎಂಬ ಸೀಮಿತತೆ ಇಲ್ಲ 
ಚಿತ್ರ ಬಿಡಿಸಲು ಬಲ್ಲವರು ನೂರಾರು ರೀತಿಯಲ್ಲಿ ) ರಂಗೋಲಿಗಳನ್ನು ಹಾಕುತ್ತಾರೆ. ಕಮಲ, ಕೆ 
ಶಂಖ ಚಕ್ರ, ಹೂವು ಸ್ವಸಿಕ, ಓಂ, ಷಟ್‌ಕೋನ ಪ ಪಕ್ಷಿ ಶಿವಲಿಂಗ ಮುಂತಾಗಿ. 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೨೪ 


ಸಮಯ ಕಳೆಯಲು ಅಥವಾ ಆಟಕ್ಕಾಗಿ ಆಡುವ ಜನಪದ ಆಟಗಳಾದ 
ಹುಲಿ-ಕುರಿ, ಮುಗುಲ್‌ ಪಠಾಣ, ಅಟ್ಟಚೆಮೃ ಪಚೇಸಿ, ಚೆಕಾರ್‌ ಮೊದಲಾದ ಆಟದ 
ಮನೆಗಳ ಚಿತ್ರಗಳನ್ನು ಸಹ ನೆಲದ ಮೇಲೆಯೇ ಇಳಿಸುವುದು ಕಾಣುತ್ತೇವೆ. ಇವುಗಳ 
ಪ್ರಮುಖತಾಣಗಳೆಂದರೆ; ಪರಖಾನಿ,(ಬಂಕು), ಪಡಸಾಲಿ, ಮನೆಯ ಮುಂದಿನ ಕಟ್ಟೆ 
ಗುಡಿಯ ಕಟ್ಟೆ ಚಪ್ಪಟೆಯ ಕಲ್ಲು ಮೊದಲಾದವುಗಳು. ಹಾವಗಾರ ಆಟದವರು ನೆಲದ 
ಮೇಲೆ ಮಣ್ಣಿನಲ್ಲಿ ತಮ್ಮಆಟಕ್ಕೆ ತಕ್ಕಂತೆ ಚಿತ್ರಗಳನ್ನು ಬಿಡಿಸುತ್ತಾರೆ. ಮಂತ್ರ ಮಾಟದವರು 
ಕೂಡಾ ಮಣ್ಣಿನಲ್ಲಿ ಗೆರೆಕೊರೆದು ಅಥವಾ ಸಾರಿಸಿದ ನೆಲದ ಮೇಲೆ ಸುಣ್ಣ ಜಾಜ, 
ಕುಂಕುಮ- ಅರಿಸಿಣ ಮೊದಲಾದವುಗಳಿಂದ ಚಿತ್ರ ಬಿಡಿಸಿಕೊಳ್ಳುವುದು ಕಾಣುತ್ತೇವೆ. ಪೂಜೆ 
ಪುನಸ್ಕಾರ ಮೊದಲಾದ ಸಂದರ್ಭಗಳಲ್ಲಿಯೂ ಪುರೋಹಿತರು ಮೊದಲಾದವರು 
ಮಂಡಲ ಮೊದಲಾಗಿ ಚಿತ್ರಬಿಡಿಸುವುದಾಗಿದೆ. ಹೊಲದಲ್ಲಿ ಖಳ(ಕಣ) ಹಾಕಿದಾಗ 
ಅದರಲ್ಲಿಓಂ, ಸೂರ್ಯ, ಚಂದ್ರ, ಮೊದಲಾದವರ ಚಿತ್ರಗಳನ್ನು ಬೆರಳಿನಿಂದ ಅಥವಾ 
ಚಿಕ್ಕ ಕಟ್ಟಿಗೆಯಿಂದ ಇಳಿಸುವು ದನ್ನುಕಾಣಬಹುದು. ಚಿಕ್ಕಮಕ್ಕಳು ತಮ್ಮನೆರಳಿನಂತೆ ಅಥವಾ 
ಯಾವುದೇ ಗಿಡ, ಕಟ್ಟಡ ಮೊದಲಾದವುಗಳ ನೆರಳಿಗನುಗುಣವಾಗಿ ನೆಲದ ಮೇಲೆ ಚಿತ್ರ 
ಬಿಡಿಸುವುದು ಮೊದಲಾಗಿ ಹಲವಾರು ರೀತಿಯ ಚಿತ್ರಗಳನ್ನು ನೆಲದ ಮೇಲೆ ಬಿಡಿಸುವುದು 
ಚಾಲನೆಯಲ್ಲಿರುವುದಾಗಿದೆ. 


೨. ಕಲ್ಲುಗಳ ಮೇಲೆ: 


ಕಲ್ಲುಗಳ ಮೇಲೆ ಸಾಮಾನ್ಯವಾಗಿ ಕಾಣುವ ಚಿತ್ರಗಳೆಂದರೆ: ಪ್ರಾಣಿ, ಮಾನವ, 
ಪಶು-ಪಕ್ಷಿ ಸ್ತೀ ನೃತ್ಯಭಂಗಿ, ಶಿವ, ರಿಂಗ, ದೇವ-ದೇವತೆಗಳು, ಗುಡಿ, ಗಿಡ, ಹೂ, ಕುದುರೆ 
ಮೊದಲಾದವುಗಳು. ಇಂತಹ ಚಿತ್ರಗಳು ಬಿಡಿಸಿದ ಕಲ್ಲುಗಳು, ಗುಡಿಗಳ ಗೋಡೆಯಲ್ಲಿ, 
ಕಂಬಗಳಲ್ಲಿ ಕಟ್ಟೆಗಳಲ್ಲಿ ಮೊದಲಾಗಿ ಸಾಮಾನ್ಯವಾಗಿರುತವೆ. 


ಕಲ್ಲಿನಿಂದ ಮಾಡಿರುವ ಒಳ್ಳು, ಬಿಸೆಕಲ್ಲು[ಬೀಸುವ ಕಲ್ಲು) ಮುಂತಾದವುಗಳ ಮೇಲೆ 
ಸುಂದರವಾಗಿ ಕಾಣಲು ಹೂಗಳು ಹಾಗೂ ಕೊನೆಗೆ ಸುತ್ತಲೂ ಅಂಚಿನ ರೀತಿಯಲ್ಲಿ 
ಬಳ್ಳಿಯಂತಹ ಚಿತ್ರಗಳು ಮೊದಲಾಗಿಯೂ ಕೆತ್ರಿರುತಾರೆ. ಕಲ್ಲಿನಿಂದ ಮಾಡಿರುವ ಮೂರ್ತಿ 
ಮೊದಲಾದವುಗಳ ಕೊರಳಲ್ಲಿ ಕೈ ರಟ್ಟೆಯಲ್ಲಿ ಟೊಂಕದ ಸುತ್ತಮೊದಲಾಗಿ ಆಭರಣಗಳಂತೆ 
ಚಿತ್ರ ಕೆತಿರುತಾರೆ. 

ಕೆಲವು ವಿಶಿಷ್ಟ ರೀತಿಯ ಗುಡ್ಡ- ಡುತ ಪ್ರೇಕ್ಷಣೀಯ ಸ್ಥಳ, ವಿಶಿಷ್ಟ ಗುಡಿ- 
ಗುಂಡಾರಗಳಲ್ಲಿರುವ ಬಂಡೆಗಲ್ಲುಗಳ ಮೇಲೆ ಅಲ್ಲಿಗೆ ಹೋದವರು ತಮ್ಮ ಹಾಗೂ ತಮ್ಮ 
ಪ್ರೇಮಿಗಳ ಹೆಸರು, ಚಿತ್ರ ಮೊದಲಾಗಿಯೂ ಇನ್ನೊಂದು ಚೂಪಾದ ಕಲ್ಲಿನಿಂದ ಕೆತುವುದು 
ಕಾಣುತ್ತೇವೆ. ; 


ಚಿತ್ರಕಲೆ / ೨೫ 


ಗುಡಿಯ ಬಾಗಿಲುಗಳ ಮೇಲೆ, ಮೆಟ್ಟಿಲುಗಳ ಮೇಲೆ ಹಾಗೂ ವಿವಿಧ ಸ್ಥಳಗಳಲ್ಲಿಯ 
ವಿವಿಧ ಕಲ್ಲುಗಳ ಮೇಲೆ ವಿವಿಧ ಚಿತ್ರ ಗಳನ್ನು ವಿವಿಧ ಪ್ರಕಾರಗಳಲ್ಲಿ ಕತ್ತುವುದನ್ನು 
Se | 


೩. ಮೈ ಮೇಲೆ: 


ಮನುಷ್ಯನ ಮೈ ಮೇಲೆ ಸಾಯುವವರೆಗೆ ಶಾಶ್ವತವಾಗಿ ಇರುವ ಚಿತ್ರವೆಂದರೆ: 
ಹಚ್ಚೆಕಲೆ. ಇದು ಹಣೆಯ ಮೇಲೆ, ಅಂಗೈ-ಮುಂಗ್ಳ ಮೇಲೆ, ತೋಳುಗಳ ಮೇಲೆ, ಎದೆಯ 
| ಮೇಲೆ ಮೊದಲಾಗಿ ಎಲ್ಲೆಂದರಲ್ಲಿ ಚಿತ್ರಿಸಿಕೊಳ್ಳುವವರೂ ಇದ್ದಾರೆ. 


ಹಚ್ಚೆ ಕಲೆಯಂತೆ ಮೈಮೇಲೆ ಕಂಡು ಬರುವ ಇನ್ನಿತರ ಕೆಲವು 
ಚಿತ್ರಗಳೆಂದರೆ: ಮೊಹರಂ ವಪ ಸಂದರ್ಭಗಳಲ್ಲಿ ಹುಲಿವೇಷ ಮೊದಲಾಗಿ ಹಾಕಿ 
ಕುಣಿಯುವವರ ಮೈ ಮೇಲೆ, ಬಯಲಾಟ ಮೊದಲಾದ ಪುತ್ರಗಳ ಮುಖದ ಮೇಲೆ, 
ದೆವ್ವ-ಭೂತ ಮುಂತಾಗಿ ಪಾತ್ರ ಹಾಕಿ ಕುಣಿಯುವವರ ಮೈ ಮೇಲೆ, ವಿಶಿಷ್ಟವಾಗಿ ಬರೆದಿರುವ 
ಚಿತ್ರಗಳಿರುತವೆ. ಇವುಗಳಂತೆ ಕೋಲಾಟ ಮೊದಲಾದವುಗಳ ಸಂದರ್ಭದಲ್ಲಿ ಹನುಮಂತ, 
ಕೃಷ್ಣ ರಾಮ-ಲಕ್ಷ ಣಃ ಶಿವ- ಪರಮೇಶ್ವ ರ, ಮುಂತಾದ ಹಲವು ಪಾತ್ರಧಾರಿಗಳ ಮೈ ಮೇಲೆಲ್ಲ 
ಚಿತ್ರಗಳು ಬರೆದದ್ದು ಕಾಣುತ್ತೇವೆ. 


ಜಾತಗಾರರು, ಕಾನಕಪಡೆಯವರು, ಭಡಂಗ್ಯಾ ಮುಂತಾದವರು ಕೂಡ ತಮ್ಮಮ್ಮೆ 
ಮೇಲೆ ಬಳಿದುಕೊಳ್ಳುವ ಬಣ್ಣಒಂದು ರೀತಿಯ ಚಿತ್ರ ಕಲೆಯೇ ಆಗಿದೆ. ಇನ್ನು ಕೈ, ಕಾಲು 
ಮುಂತಾದವುಗಳ ಮೇಲೆ ಸ್ತ್ರೀ- ಪುರುಷರು ಮೇಂದಿ( ಮಹಂದಿ/ ಮದರಂಗಿ) ಜ್‌ ಹೂ, 
ಗಿಡ, ಎಲೆ, ಬಳ್ಳಿ, ಚಕ್ರ ಹೆಸರು ಮುಂತಾಗಿ ಬರೆದುಕೊಳ್ಳುವ ಚಿತ್ರಗಳೂ ಬಹು 
ಸುಂದರವಾಗಿರುತವೆ. | 


ಮೈನೆರೆದಾಗ ಮೈನೆರೆದವಳ ಕ್ಲೆ ಕೈ-ಕಾಲು ಮುಖ ಮೊದಲಾದಲೆಲ್ಲ ಸೋಸಿದ 
ಸವನ ಚಿತ್ರ ಬಡಿಸುವುದು ಇದೆ. ಇಲ್ಲಿ ಚಿತ್ರ ಬಿಡಿಸಲು ವಿಶೇಷವಾಗಿ ಕುಸುರಿನಿಂದ 
ಮಾಡಿರುವ ಸಿಂಪಿ ಮೊದಲಾದವುಗಳನ್ನು ಬಳಸಿಕೊಳ್ಳುತ್ತಾರೆ. ಇದಕ್ಕೆ "ಗಂಧ ಬರೆಯುವ 
ಸಿಂಪಿ' ಎಂದೇ ಕರೆಯುವರು. ಕೆಲವರು ಹಣೆಯ ಮೇಲೆ ವಿವಿಧ ರೀತಿಯಲ್ಲಿ ನಾಮ 
ಮೊದಲಾಗಿಯೂ ಬಳಿದುಕೊಳ್ಳುವುದಾಗಿದೆ. ಚಿಕ್ಕಮಕ್ಕಳಿಗೆ ಹಾಸ್ಯಕ್ಕಾಗಿ ಮುದ್ದಿನಿಂದ 
ಗಡ್ಡ- ಮೀಸೆ ಮೊದಲಾಗಿ ವಿಭೂತಿ, ಚಾಕ್‌ಪೀಸ್‌, ಜಾ ಪೆನ್ನು Pp EE 
ಚಿತ: ತ್ರಬಿಡಿಸುವುದೂ ಕಾಣುತ್ತೇವೆ. 


ಮಾನವನ ಮೈ ಮೇಲೆ ಚಿತ್ರ ಬಿಡಿಸುವಂತೆ ಎತ್ತು, ಆಕಳು, ಹೋರಿ, ಎಮ್ಮೆ 
ಮೊದಲಾದವುಗಳ ಮೈಮೇಲೆಯೂ ಚಿತ್ರ ಗಳನ್ನು ಬಿಡಿಸುವುದು ಕಾಣುತ್ತೇವೆ. ಕಾರ 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೨೬ 


ಹುಣ್ಣಿಮೆ ಹ್ವಾಳಾ ಮೊದಲಾದ ಹಬ್ಬಗಳಲ್ಲಿದನಗಳ ಮೈತೊಳೆದು ವಿವಿಧ ರಂಗುಗಳಿಂದ 
ಅಂಗೈಮುದ್ರೆ ಹಾಕಿದಂತೆ ಹಾಗೂ ಬಟ್ಟಲು ಮೊದಲಾದವುಗಳಿಂದ ಮುದ್ರೆ ಒತ್ತಿದಂತೆ 
ಅವುಗಳ ಮೈ ತುಂಬೆಲ್ಲ ಚಿತಾರಗಳನ್ನು ಬಿಡಿಸುತಾರೆ. ಕೊಂಬುಗಳಿಗೆ ವಿವಿಧಬಣ್ಣದ 
_ ವಾರನಿಸ್‌ ಮೊದಲಾದವುಗಳಿಂದ ಚಿತ್ರೀಕರಿಸುತಾರೆ. ಹೀಗೆ ಚಿತ್ರ ಬರೆದ ಎತ್ತುಹೋರಿ 
ಮೊದಲಾದವುಗಳಿಗೆ ರೂಲು ಮೊದಲಾಗಿ ಹಾಕಿ, ಹಣೆಗೆ ಬಾಸಿಂಗ ಕಟ್ಟಿ ಕೊಂಬುಗಳಿಗೆ 
ಬೆಳ್ಳಿ ಮೊದಲಾದ ಕಿರೀಟಗಳು ಕೂಡಿಸಿ ಮೆರೆಸುವುದು ನೋಡುಗರಿಗೆ ಆಕರ್ಷಿಸುವಂತೆ 
ಮಾಡುವುದು ಜನಪದ ಚಿತ್ರಕಲೆಯ ವಿಶೇಷತೆ ಆಗಿದೆ. 


೪, ಚರ್ಮದ ಮೇಲೆ: 


ಜಿಂಕೆ ಚರ್ಮದಿಂದ ಮಾಡುವ ತೊಗಲುಗೊಂಬೆಗಳ ಮೇಲೆ ವಿವಿಧ 
ಬಣ್ಣಗಳಿಂದ, ರಂಗುಗಳಿಂದ ಬಿಡಿಸುವ ಚಿತ್ರಗಳು ಚಿತ್ರಕಲಾಕಾರನ ಕಲೆಯನ್ನು 
ಮೆರೆಯುವಂತಿರುತವೆ. ಇದರಂತೆ ಹಲಗಿ, ಸ ಸನರದಪತಿಗಳ ಕೊನೆಗೆ ' 
ಅಂಚಿನಿಂದ ಬರೆಯುವ ಚಿತ್ರ ಗಳು ಹಾಗೂ ತಬಲಾ, ದಮಡಿ ಮುಂತಾದವುಗಳ ಮೇಲೆ 
ದುಂಡಗೆ ಮತ್ತೆಸ್ವಲ್ಪ ಕುಸುರಿನಂತೆ ಶಾಯಿ ಮೊದಲಾಗಿ ಹಚ್ಚುವುದೂ ಒಂದು ಕಲೆಯೇ 
ಆಗಿದೆ. 


ಕುದುರೆ ಮೇಲೆ ಹಾಕಿ ಕೂಡುವ ಖೋಗಿಲು, ನೀರೆಳೆಯುವ ಮಟ್ಟ,ಹಣದ ಚೀಲ, 
ಕಂಬರಪಟ್ಟಾಬೂಟು, ಚಪ್ಪಲಿ ಮೊದಲಾದವುಗಳ ಮೇಲೆಲ್ಲ ಇಳಿಸುವ ಚಿತ್ರಗಳೂ ಜನಪದ 
ಚಿತ್ರಕಲಾಕೌಶಲ್ಯ ಗಳೇ ಆಗಿವೆ. 


೫. ಮಡಕೆ ಮೊದಲಾದವುಗಳ ಮೇಲೆ: 


ಮದುವೆಯಲ್ಲಿ ಐರಾಣಿ ಗಡಗಿಗಳ ಸುತ್ತ ವಿಭೂತಿ ಹಾಗೂ ಸುಣ್ಣದಿಂದ 
ಚಿತ್ರಬರೆಯುವುದು ಕಂಡರೆ, ಮನೆಯಲ್ಲಿ " ಥಾಳಿ'ಯ ಮೇಲೆ ಜಟಿಲ ಇಟ್ಟ 
ಗಡಿಗೆಗೆ ಅಲ್ಲಿಯದೆ ಒಂದು ಬೂದಿಯ "ಕರಣೆ'ತೆಗೆದುಕೊಂಡು ಸುತ್ತಲು 
ಗೋಲಾಕಾರವಾಗಿ ಬರೆಯುವುದನ್ನುಕಾಣುತ್ತೇವೆ. ಇದಕ್ಕೆ "ಹುಲಿ' ಬರೆಯುವುದು ಎಂದು 
ಕರೆಯುತಾರೆ. ಕರಬನ ಪೇಣಿಸುವ ಗಡಿಗೆಗಳಲ್ಲಿ ತ್ರ ಗಡಿಗೆಗಳನ್ನು ಬಣ್ಣದಿಂದ 
| ಚಿತ್ರಿಸಿದರೆ ಮತ್ತೆ ಕೆಲವು ಮಣ್ಣಿನಲ್ಲಿಯೇ ಕುಸು ರಿನಿಂದ ಚಿತ್ರ ಬಿಡಿಸಿರುತಾದೆ. ಇವುಗಳಂತೆ 


“1 ನೀರು ತುಂಬುವ ದೊಡ್ಡ ದೊಡ್ಡ ರಂಜುಣಗಿಯ ಕೊರಳ ಸುತ್ತ ಮಣ್ಣಿನ ಕೊಡಗಳ 


| ಬಾಯಿಸುತ್ತ ಹಣತಿಗೆ, ಮುಚ್ಚ, ಹೊವಿನ ಕುಂಡ, ಇವುಗಳ: ಮೇಲೆಲಾ ಕುಸುರಿನ ಚಿತ್ರಗಳು 
ಜಡ ಕಾಣಬಹುದಾಗಿದೆ. ಬೇಸಿಗೆಯಲ್ಲಿ ನೀರು ತಂಪುಗಿರಲು ಮಾಡಿರುವ 
ಸುರಯಿ, ಹರವಿ NS ಮೇಲೆ ಬಿಡಿಸಿದ ಚಿತ್ರ ಗಳೂ ಸುಂದರವಾಗಿರುತವೆ. 


4! ಚಿತ್ರಕಲೆ / ೨೭ . 
ತ ಗೋಡೆಗಳ ಮೇಲೆ: 


ಗೋಡೆಗಳ ಮೇಲಿನ ಚಿತ್ರ ಗಳೆಂದರೆ ಭಿತಿ ಚತ್ರ: ಗೂ ಕಲ್ಲಿನಲ್ಲಿ ತ್ತಿರುವ ಚಿತ್ರ ಗಳೆ | 
ಎಂದು ಹೊಳೆಯುವುದು ಸಹಜ. ಈ ನಿಟ್ಟಿನಲ್ಲಿ ಬೀದರಿನ ಕೋಟೆಯ ರಂಗೀನ ಪ ಕ 
ಹಾಗೂ ಮಹಮದ್‌ ಗವಾನ ಮದರಸಾದಲ್ಲಿ ಭಿತ್ತಿ ಚಿತ್ರಗಳಿರುವ ಕುರಿತು ಈ ಹಿಂದೆ: 
ಉಲ್ಲೇಖಿಸಲಾಗಿದೆ. ಕಲ್ಲಿನಿಂದ ಕೊರೆದ ಚಿತ್ರಗಳೆಂದರೆ: ಜಲಸಂಗಿಯ ಮಂದಿರದಲ್ಲಿ 
ಮಾಣಿಕನಗರದ ಮಾಣಿಕ ಪ್ರಭು ಮಂದಿರದಲ್ಲಿ ಕಲಬುರ್ಗಿಯ ಶರಣಬಸವೇಶ್ವರ 
| ಮಂದಿರದಲ್ಲಿ ಕಾಣಬಹುದಾಗಿದೆ. | 


3. ಜನಸಾಮಾನ್ಯರು ಗೋಡೆಯ ಮೇಲೆ ಚಿತ್ರ ಗಳನ್ನು ಬರೆಯುವುದೆಂದರೆ: ಶೀಗಿ 
ಹುಣ್ಣಿಮೆಯಸಂದರ್ಭದಲ್ಲಿಮನೆಯ ಹೊರಬಾಗಿಲಪಕ್ಕದಲ್ಲಿ ಗಂಗಿ, ಗೌರಿ, ಕರಬನು, 

ಛೆರಚೀಲಾ, ಖಬ್ಬಿನಮಳು, ಬಾಳೆಗಿಡ, ಕಮಲದ ಹೂ, ಭಾರಂಭಾಯಿ ಮೊದಲಾದ 
ಚಿತ್ರ ಗಳು. ಶೀಗಿ ಹುಣ್ಣಿಮೆಯ ಆ ಆರೇಳು ದಿವಸ ಆಕಳ ಸಗಣಿಯಿಂದ ಚಿತ್ರಬಿಡಿಸಿ ಶೀಗಿ . 
ಆಚರಣೆಯ ನಂತರ ಕೆಡಿಸಿ ಕೊನೆಯ ದಿವಸ ವಿವಿಧ ರಂಗುಗಳಿಂದ ಇವೇ ಚಿತ್ರಗಳನ್ನು 
| ಬಿಡಿಸುತಾರೆ. (ಈ ಕುರಿತು ನನ್ನ "ಶೀಗಿ ಹಾಡುಗಳು' ಗ್ರಂಥದಲ್ಲಿ ವಿವರವಾದ ಮಾಹಿತಿ 
ನೋಡಬಹುದಾಗಿದೆ.) .. | 


ಮದುವೆಯ ಸಂದರ್ಭದಲ್ಲಿ ಹಂದರುಗಳಲ್ಲಿ ಭಾಸಿಂಗ, ಬಸವಣ್ಣ ಹೆಸ 
| ಬಳ್ಳಿಗಳು, ಕುಸುರಿನಂತಹ ಚಿತ್ರಗಳನ್ನು ಸುಂದರವಾಗಿ ಚಿತ್ರಿಸಿರುತಾರೆ. ಮನೆಯಲ್ಲಿಸುಣದ 
ಸೋಡ ಕೆಳಗೆ ಜಾಜ ಹಾಗೂ ಕೆಂಪು ಮಣ್ಣಿನ ಪಟ್ಟೆಗಳನ್ನು ಎಳೆದಿರುತಾರೆ. ಇವುಗಳ 
 ಮೇಲೆಸೇಡಿಯಿಂದ, ರಂಗುಗಳಿಂದ ಚುಕ್ಕೆ, ಚುಕ್ಕೆಗಳಾಗಿ ಹಾಗೂ ರೇಖೆ ಮೊದಲಾಗಿ ಚಿತ್ರ 
 ಬಿಡಿಸುತಾರೆ. ಕೆಲವರು ನಂದಿ, ಶಿವಲಿಂಗ ಪಟಟ ಚಿತ್ರಗಳನ್ನೂ ಬರೆಯುತಾರೆ. 


| ಇವುಗಳಂತೆ ಮಾಡಗಳ ಸುತ್ತ, ಬಾಗಿಲು, ಕಿಡಕಿಗಳ ಸುತ್ತಲೂ ಬಳ್ಳಿಯಂತೆ, ಅಂಚುಗಳು ತ 


| ಇಳಿಸುತ್ತಾರೆ. ಜಗಲಿ ಒಲೆ ಮುಂತಾದಲ್ಲಿ ಮುಗ್ಗ ಹಾಕುವ ಮೂಲಕ ಚಿತ್ರಿಸುತಾರೆ. 


ಮಾಳಿಗೆ ಮನೆಯ ಗೋಡೆ ಮುಂತಾದ ಕಡೆಗಳಲ್ಲಿಮಣ್ಣಿನಿಂದಲೇ (ಕೆಸರಿನಿಂದ) 

ಕಂಬಗಳಂತೆ, ಕಮಾನಿನಂತೆ, ಚಕ್ರಗಳಂತೆ ಸುಂದರ ವಿನ್ಯಾಸಗಳನ್ನುಮಾಡಿರುತಾರೆ. ಇ ಇನ್ನು 
ಕೆಲವರು ಗೊಂಬೆ, ಗಿಳಿ, ಗಣಪತಿ ಮೊದಲಾದ. ಚಿತ್ರಗಳನ್ನು ತೆಗೆದಿರುತಾರೆ. ಇವೇ 
ಮಾದರಿಗಳಿಂದ ಇಂದು ಸಿಮೆಂಟಿನಲ್ಲಿಯೂ ಬಾರ್ಡರ್‌ ಮೊದಲಾಗಿ ಚಿತ್ರ ತ್ರ ಬಡಿಸುವುದು | 
ಕಾಣಬಹುದಾಗಿದೆ. ಹ 


`ಓ) ಟ್‌ ಮೇಲೆ : | | | ದ್ದ ಜ.1 
ಕಟ್ಟಿಗೆಯಿಂದ ಗೊಂದಿ ಮೂರ್ತಿ ಮೊದಲಾದವುಗಿ ಮಾಡುವುದು ಒಂದಾದ. 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೨೮ 


ಬಾಗಿಲುಗಳ ಮೇಲೆ, ಚೌಕಟ್ಟುಗಳ ಮೇಲೆ ಕೆತುವುದು ಚಿತ್ರ ಬಿಡಿಸುವುದೇ ಆಗಿದೆ. 
ಚೌಕಟ್ಟುಗಳ ಮೇಲೆ ಗಣಪತಿ, ಆನೆ, ಸರಪಳಿ ಮೊದಲಾದ ಚಿತ್ರಗಳುಕಂಡರೆ ಬಾಗಿಲುಗಳ 
ಮೇಲೆ ಶಿಲಾಬಾಲಿಕೆ, ಕಮಲದ ಹೂ, ಮೊದಲಾದ ಚಿತ್ರಗಳನ್ನು ಕಾಣುತ್ರೇವೆ. 


ಮಾಳಿಗೆ ಹಾಕಿದ ಸರ, ಜಂತಿ, ಚಿಲಕ, ಕಡಿ ಇವುಗಳ ಮೇಲೆಯೂ ಸರಪಳಿಯಂತೆ, 
ಹೂವಿನಂತೆ, ಚಿತ್ರಗಳನ್ನು ಬಿಡಿಸಿರುವುದು ಕಾಣುತ್ತೇವೆ. ಇವುಗಳಂತೆ ತೊಟ್ಟಿಲುಗಳ ಮೇಲೆ 
, ರೊಟ್ಟಿಮಾಡುವ ತೊಗರಿಯಮಗ್ಗಲುಗಳಿಗೆ, ದೇವರ ಜಗಲಿಯ ಮೇಲೆ, ಮಕ್ಕಳ ಆಟಿಕೆಗಳ 
ಮೇಲೆ, ಒಣಕಿಯ ಮೇಲೆ, ಅವುಗಳಿಗೆ ತಕ್ಕಂತಹ ಚಿತ್ರಗಳನ್ನು ಕೆತ್ತಿರುತ್ತಾರೆ. 


ಬಯಲಾಟದ ಪಾತ್ರಧಾರಿಗಳ ಕಿರೀಟ, ಮುಖವಾಡ, ಭುಜ ಕಿರೀಟ, ಆಸನ, 
ಮಂಚ, ಕೈಯಲ್ಲಿಹಿಡಿಯುವ ಕೋಲುಗಳುಮೊದಲಾದವುಗಳ ಮೇಲೆಲ್ಲಾವಿಶಿಷ್ಟವಾದ 
ಕುಸುರಿನ ಚಿತ್ರಗಳನ್ನು ಕಾಣುತ್ತೇವೆ. ಜೊತೆಗೆ ಈ ಚಿತ್ರಗಳಿಗೆ ಬಣ್ಣದ ಚಮಕಿ, ಬ್ಯಾಂಗಡಿ, 
ಬಣ್ಣಮೊದಲಾಗಿ ಹಚ್ಚಿ ಇನ್ನೂಸುಂದರಗೊಳಿಸುತಾರೆ. 


ಒಕ್ಕಲುತನದ ಸಾಮಾನುಗಳಾದ ನೇಗಿಲು, ಪಲಗ ಮೊದಲಾದವುಗಳ ಮೇಲೆ 
ಹೂ ಕೆತಿದರ ನೊಗ, ಬಂಡಿಯ, ಸಾಟಾ, ತ ಮೇಲೆ ಹೂ, ಎತ್ತು ಮೊದಲಾದ 
ಚಿತ್ರ ಗಳನ್ನು ಬಿಡಿಸಿರುತಾರೆ. 


ಊಟಕ್ಕೆ ಕೂಡುವ ಮಣೆ, ಜಗ ಬೀಜಬಿತುವ ಚೆಡ್ಡಿ ಗೋಡೆಗೆ ತೂಗುಹಾಕುವ 
ಸತ್ರ ಯಾರ ಜಗತ ವಸುಗಳು ಮೊದಲಾಗಿ ಕಟ್ಟಿಗೆಯಿಂದ: ಮಾಡುವ ನನ ವಸುಗಳ 
ಮೇಲೆಲ್ಲಾ ವಿವಿಧ ರೀತಿಯ ಚಿತ್ತಾರಗಳನ್ನು ಕಾಣುತ್ತೇವೆ. 


೮. ಲೋಹಗಳ ಮೇಲೆ: 


ಬಂಗಾರದಿಂದ ಮಾಡುವ ದೇವರು, ಮಂಗಲಸೂತ್ರ: ಬೆರಳುಂಗುರ, ಬೆಂಡೋಲೆ, 
ರುಬ್ಬೆ, ಡಾಬು ಮೊದಲಾದ ಆಭರಣಗಳ ಮೇಲೆ ಇಳಿಸುವ ಚಿತ್ರಗಳು 
ನಡು ಹೋರ ಕೂಡಿರುವುದು ಕಾಣಬಹುದು. ಬೆಳ್ಳಿಯಿಂದ SE 
ನಾಗಣ್ಣ ಬಸ ಸವಣ್ಣ ಚೌಕ ಪಾಟ್ಲಿ, ಕಣ್ಣುಬಟ್ಟು, ಚೂದಲಾದವುಗ6 ಮೇಲೂ ವಿಶಿಷ್ಟ 
ಚಿತ್ರ ಗಳನ್ನು ಕಾಣುತ್ತೇವೆ. ಜಿಂಕ್‌ ಹಾಗೂ ತಾಮ್ರ ದಿಂದ ತಯಾರಿಸುವ ಬೀದರಿನ 
ಬಿದ್ರಿಕಲೆಗಳಾದ ಶಿಲಾಬಾಲಿಕೆ, ಲಮಾಣಿ, ನಟರಾಜ, ಸಾಜ ಗಣೇಶ, ವಿವಿಧ ಆಭರಣ 
ಗಳು, ಕುಂಡಗಳು, ಗುಲ್ದಾನಗಳು, ಅಂಗಿಯ ಗುಂಡಿಗಳು, ಮೊದಲಾದವುಗಳ ಮೇಲೆಲ್ಲಾ 
ಚಿತ್ರಕೆತ್ತಿಬೆಳ್ಳಿ ಕೂಡಿಸಿರುವ ಚಿತ್ರಗಳು, ಕಲಾಕೃತಿಗಳು ಎಂಥವರಿಗೂ ಮನಸೆಳೆಯುವಂತಿವೆ. 
Fue ವಿ.ಗುಪ ಪ್ರಸಾರಾಂಗದಿಂದ ಪ್ರಕಟಗೊಂಡಿರುವ ನನ್ನ" "ಎಶ್ವ ವಿಖ್ಯಾತ ಬಿದ್ರಿ 
'ಕಲೆ'' ಪುಸಕದಲ್ಲಿವಿವರವಾಗಿ ವಿವರಿಸಲಾಗಿದೆ. | 


ಚಿತ್ರಕಲೆ / ೨೯ 


ತಾಮ್ರದಿಂದ ತಯಾರಿಸುವ ಕೊಡಗಳು, ದೇವರುಗಳು, ಮೊದಲಾದವುಗಳ 
ಮೇಲೆ ಕುಸುರಿನ ಚಿತ್ರಗಳನ್ನು ಕಾಣುತ್ತೇವೆ. ತಾಯಿತ ತಗಳಲ್ಲಿ ಹನುಮಂತ, ಹೂ, 
ಮೊದಲಾದ ಚಿತ್ರಗಳನ್ನು ಮುದ್ರೆ ಒತ್ತಿರುವುದು ಕಾಣುತ್ತೇವೆ. ಇವುಗಳಂತೆ, ತಂಬಿಗೆ, ಹಂಡೆ 
ಮೂರರ ಮೇಲೆಯೂ ವಿವಿಧ ರೀತಿಯ ಚಿತ್ರ ಗಳನ ಕಾಣುತ್ತೇವೆ. ಹಿತಾಳಿಯಿಂದ 
ತಯಾರಿಸುವ ಜಾಗಟೆ, ಗಂಟೆ, ತಟ್ಟೆ, ತಂಬಿಗೆ ಮೊದಲಾದವುಗಳ ಮೇಲೆಯೂ ಚಿ ಸಿತ್ರಗಳನ್ನು 
ತೆಗೆದಿರುತ್ತಾರೆ. ಕಬ್ಬಿಣದಿಂದ ತಯಾರಿಸುವ ಖುರಪಿ, ಕುಡಗೋಲು, ಕೊಡ್ಡಿ ಖಡ್ಗ, 
ಕಮ್ಮಾಕತ್ತಿ ಫೌಡಿ, ಬುಡಿ ಸೇರು ಮೊದಲಾದವುಗಳ ಮೇಲೆಯೂ ಚಿತ್ರಗಳನ್ನು 
ಕಾಣಬಹುದಾಗಿದೆ. 


೯.ಬಟ್ಟೆಗಳ ಮೇಲೆ: 


ಈಗಾಗಲೇ ಈ ಹಿಂದೆ "ಹೊಲಿಗೆ ಕಲೆಯಲ್ಲಿ: ಕಂಡಿರುವಂತೆ, ಖವುದಿ, ಕುಂಚಿ, 
ಕುಂಚಿಕುಲಾಯಿ, ಎಲಿಚೆಂಚಿ, ಛೆರಚೀಲಾ, ಬಾಗಿಲಪದ್ದಾ, ಕಂಬಳಿ, ತಟ್ಟು 
ಮೊದಲಾದವುಗಳ ಕರಿ ಕಟ್ಟುವಲ್ಲಿ ಚಿತ್ರಕಲೆ ಕಾಣುತೇವೆ. 


ಸ್ತ್ರೀಯರ ಉಡುಪುಗಳು, ಲಂಬಾಣಿಗರ ಹೆಣ್ಣುಮಕ್ಕಳ ಉಡುಪುಗಳು, ನಾಟಕ, 
ಬಯಲಾಟಗಳ ಪಾತ್ರಧಾರಿಗಳ ಉಡುಪುಗಳು, ರುಮಾಲುಗಳು, ಮಕ್ಕಳ ಬಟ್ಟೆಗಳು, 
ಪಾವುಡುಗಳು ಮೊದಲಾದಲೆಲ್ಲಾ ವಿವಿಭ ರೀತಿಯ ಚಿತಾರಗಳನ್ನು ಬಿಡಿಸಿರುವುದನ್ನು 
ಕಾಣುತ್ತೇವೆ. 


೧೦. ಎಲೆಗಳ ಮೇಲೆ : 


ಸುಮಾರು ಹನ್ನೆರಡನೆಯ ಶತಮಾನದ ಪೂರ್ವದಿಂದಲೇ ತಾಡೋಲೆಗಳ ಮೇಲೆ 
ಬರೆಯುವುದು ರೂಢಿಯಲ್ಲಿದ್ದದ್ದು ಕಾಣುತ್ತೇವೆ. ತಾಡೋಲೆಗಳ ಪ್ರಾರಂಭಕ್ಕೆ ಓಂ ತೂ), 
ಸ್ವಸಿಕ (ಟನ ) ಸಂದಿ ಚಿತ್ರ ಮೊದಲಾಗಿ ಚಿತಿ ತ್ರಸಿರುವುದು ಕಾಣುತೇವೆ. 


ಏಿಳ್ಳೆದೆಲೆಯ ಮೇಲೆ ಪೂಜೆ-ಪುನಸ್ಕಾರ ಸಂದರ್ಭಗಳಲ್ಲಿ ವಿಭೂತಿ, 

ಕುಂಕುಮ- ಅರಿಸಿಣ ಮೊದಲಾದವುಗಳಿಂದ ಕೋಶ) ಶಂಖ, ಪಾದಗಳುಮೊದಲಾಗಿ 

ಚಿತ್ರಬಿಡಿಸುವುದಾಗಿದೆ. ಊಟಕ್ಕಾಗಿ ತಯಾರಿಸುವ ಮುತ್ತಿನೆಲೆಯ ಪತ್ರೋಳಿ, ಡೊಪ್ಪಿಗಳ 

ಮೇಲೆ ಕೆಲವರು ಚಿಪಟಿಯ ಸಿಬುರುಗಳು ಚುಚ್ಚುವುದನ್ನೆ ಎದುರು- ಬದುರು, 

ಸುಲು-ಸಾಲಾಗಿ ಚುಚ್ಚಿ ಚಿತ್ರಾಕಾರ ಮಾಡುತಾರೆ. ಹೀಗೆ ಎಲೆಗಳ ಮೇಲಿನ ಚಿತ್ರಗಳು 
ರ್ಣ ಚಿತ್ರರೂಪಇರದೇಇದ್ದರು ಆ ನಿಟ್ಟಿನಲ್ಲಿಕಾಣಿಸಲು ಪ್ರಯತ್ನಿಸುವುದಾಗಿದೆ. 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೩೦ 


೧೧.ಹಾಳೆಗಳ ಮೇಲೆ : 


ಖಿಲ್ಜಿ ಅರಸರು ಭಾರತಕ್ಕೆ ಬರುವಾಗ ಪರ್ಶಿಯಾದೇಶದ ಜನರು ಬಂದರು. 
ಅವರು ಬರುವಾಗ ಕಾಗದ ತಂದರು. ಜೊತೆಗೆ ತಮ್ಮದೇ ಆದ ಚಿತ್ರಕಲೆಯನ್ನೂ ತಂದರು 
ಎಂಬ ಉಲ್ಲೇಖಗಳನ್ನು ಕಾಣುತ್ತೇವೆ. ಈ ರೀತಿಯಾಗಿ ತಾಡೋಲೆಗಳ ಮೇಲೆ 
ಬರೆಯುವುದನ್ನು ಹಾಳೆಗಳ ಮೇಲೆ ಬರೆಯಲು ಆರಂಭವಾಗಿ- ಖಾತೆ, ಕಿರ್ದಿ, 
ಮುಂತಾದಲ್ಲಿ ವೀರಶೈವರು ಓಂ, ಷಟಕೋನ, ಮೊದಲಾದ ಚಿತ್ರರೂಪಗಳನ್ನು ಬಿಡಿಸಿದರೆ, 
ಮುಸ್ಲಿಮರಲ್ಲಿಕೆಲವರು ಚುಕ್ಕಿ- ಚಂದ್ರ ಬಿಡಿಸುವುದು ಕಾಣುತ್ತೇವೆ. ಕೈಸರು ಶಿಲುಬೆಯ 
ಚಿತ್ರ ಮೊದಲಾಗಿ ಬರೆಯುವುದೂ ಇದೆ. ಪಂಚಾಂಗಗಳಲ್ಲಿವಿವಿಧ ರೀತಿಯ ಕೋನಗಳು 
ಮೊದಲಾಗಿ ಚಿತ್ರಿಸುವುದೂ ಕಾಣಬಹುದಾಗಿದೆ. ಒಟ್ಟಿನಲ್ಲಿಇಂದು ವಿವಿಧ ಪ್ರಕಾರದ. 
ಹಾಳೆಯ ಮೇಲೆ ವಿವಿಧ ಪ್ರಕಾರದ ಚಿತ್ರಗಳನ್ನು ಬಿಡಿಸುವುದರ ಜೊತೆಗೆ ಚಿತ್ರಕಲೆಯ 
ಪ್ರಮುಖ ಸ್ಥಾನವೇ ಹಾಳೆ ಎಂಬಂತಾಗಿದೆ. | 


೧೨. ಊಟದ ಪದಾರ್ಥಗಳ ಮೇಲೆ: 


ಹಬ್ಬದೂಟಗಳ ವಿಶಿಷ್ಟ ಪದಾರ್ಥಗಳಾದ ಹಪ್ಪಳ, ಸಂಡಿಗೆ, ಕುರುಡಗಿ 
ಮೊದಲಾದವುಗಳನ್ನು ಕುಸುರಿನಿಂದ ಚಿತ್ರಮಯವಾಗಿ ಹಾಕುವುದಲ್ಲದೆ, ಕರಜಿಕಾಯಿ, 
ಕಡಕುಣಿ ಮುಂತಾದವುಗಳನ್ನು ಕುಸುರಿನಂತೆ ಕೊರೆದು ಚಿತ್ರ ಬಿಡಿಸುವುದನ್ನು 
ಕಾಣಬಹುದು. ಇತ್ತೀಚೆಗೆ ಇವೇ “ಮಾದರಿಗಳಿಂದ ಕೇಕ್‌ ಮೊದಲಾದವುಗಳ ಮೇಲೆ 
ಚಿತ್ರಗಳನ್ನು ಬಿಡಿಸುವುದು ಕಾಣಬಹುದಾಗಿದೆ. 


೧೩. ದವಸಧಾನ್ಯಗಳ ಮೇಲೆ: 


ಇಂದು ಅಕ್ಕಿ, ಜೋಳ ಮೊದಲಾದವುಗಳ ಮೇಲೆ ಅತಿ ಚಿಕ್ಕಅಕ್ಷರಗಳಿಂದ 
ಹೆಸರುಗಳು, ಮೊದಲಾಗಿ ಬರೆದು ಗಿನ್ನಿಸ್‌ ದಾಖಲೆ ಮಾಡಿದವರೂ ಇದ್ದಾರೆ. ಆದರೆ 
ಜನಪದರು ಈ ರೀತಿಯಾಗಿ ದವಸ ಧಾನ್ಯದ ಒಂದು ಕಾಳಿನ ಮೇಲೆ ಬರೆಯದೆ ಇಡೀ 
ಕಾಳುಗಳಲ್ಲಿ ಚಿತ್ರಗಳನ್ನು ಬಿಡಿಸುವುದು ಕಾಣುತ್ತೇವೆ. 


ಜನಪದರು ದವಸಧಾನ್ಯಗಳು ತುಂಬಿಡುವುದು ಕರಸಿ, ಗುಮ್ಮಿ ಕರಬನ ಗಡಗಿ 
' ಮುಂತಾದವುಗಳಲ್ಲಿ. ಕೀಲಿ ಮೊದಲಾಗಿ ಹಾಕಿ ಮುಚ್ಚಿಡಲು ಬರಲಾರದಂಥ 
. ಸಂದರ್ಭಗಳಲ್ಲಿಜನಪದರಿಗೆ ತಮ್ಮ ಚಿತ್ರವೆ ಕಳ್ಳರನ್ನುಗುರುತಿಸುವ ಒಂದು ಪರಿ. ಉದಾ: 
ಮನೆಯಲ್ಲಿಟ್ಟಿರುವ ಧಾನ್ಯಗಳು ಯಾರಾದರು ತೆಗೆದದ್ದು ಗೊತಾಗಬೇಕೆಂದು, 
ವಸಧಾನ್ಯಗಳಲ್ಲಿ ಪಕ್ಷಿ ಗಿಡ ಮೊದಲಾಗಿ ಯಾವುದೋ ಚಿತ್ರ ಬಿಡಿಸಿ ಗುರುತು 
ಮಾಡಿಟ್ಟುಕೊಳ್ಳುತಾರೆ. ಆದರೆ ತೆಗೆದುಕೊಳ್ಳುವವರೂ ಬಹು ಜಾಣರು. ದವಸಧಾನ್ಯ 


ಚಿತ್ರಕಲೆ / ೩೧ 


ತೆಗೆದುಕೊಂಡ ಮೇಲೆ ಮೊದಲಿನ ರೀತಿಯಲ್ಲಿಯೇ ಚಿತ್ರ ಬಿಡಿಸುವವರೂ ಇದ್ದಾರೆ. ಇನ್ನು 
ಕೆಲವರು ಕಣದಲ್ಲಿ ರಾಸಿ ಮಾಡಿದ ಕಾಳುಗಳಲ್ಲಿ ಶುಭ-ಲಾಭ ಮೊದಲಾಗಿಯೂ 
ಬರೆಯುತ್ತಾರೆ. ಮತ್ತೆ ಕೆಲವರು ತಮ್ಮ ಆರಾಧ್ಯ ದೈವರ ಚಿತ್ರ ಬಿಡಿಸುತ್ತಾರೆ. ಹೀಗೆ 
ಮಾಡುವುದರಿಂದ ರಾಶಿ ಹೆಚ್ಚಾಗುತ್ತದೆಂಬ ನಂಬಿಕೆ ಉಳ್ಳವರಾಗಿರುತಾರೆ. 


೪. ಚಿತ್ರಕಲೆಯ ಬಣ್ಣ-ಸಾಮಗಿ, ಹಾಗೂ ತಯಾರಿಸಿಕೊಳ್ಳುವಿಕೆ: 
ಣ ೪) 


ಹಲವಾರು ಗುಹೆಗಳಲ್ಲಿಕಲಾಕಾರರು ಬಣ್ಣಗಳನ್ನು ಕಲೆಸಿಕೊಂಡ ಉಪಕರಣಗಳನ್ನು 
ಅಲ್ಲಲ್ಲೇ ಬಿಟ್ಟಿದ್ದಾರೆ. ನಮ್ಮಕಾಲದವರೆಗೂ ಇಪ್ಪತ್ತು ಮೂವತ್ತುಸಾವಿರ ವರ್ಷಗಳನ್ನುದಾಟ 
ಅವು ಅಲ್ಲೇ ಉಳಿದಿವೆ. ಕಾಡೆಮ್ಮೆಯ ಹೆಗಲ ಮೂಳೆಗಳು ಇಲ್ಲಿವಿಶೇಷವಾಗಿ ಕಾಣಸಿಗುತವೆ. 
ಇವುಗಳ ಮೇಲೆ ಬಣ್ಣದ ಉಳಿಕೆಗಳೂ ಇವೆ. ಕೆಲವೆಡೆ ಕಲ್ಲಿನಿಂದ ಕಡೆದಿಟ್ಟುಕೊಂಡ ಅಗಲ 
ಬಾಯಿಯ ಬಟ್ಟಲುಗಳೂ ದೊರೆತಿವೆ. ಕಾಡೆಮ್ಮೆಯ ಬಾಲದ ಕೂದಲಿನ ಕಟ್ಟುಗಳನ್ನು ಅಲ್ಲಲ್ಲಿ 
ಕುಣಬಹುದು. "ಇವನ್ನೇ ಕುಂಚಿವಾಗಿ ಬಳಸು ತ್ರಿದ್ದರೆನ್ನಬಹುದು. ಭೂಮಿಯನ್ನು ಅಗೆದು 
ಬೇರೆ, ಬೇರೆ ಬಣ್ಣದಪುಡಿಯನ್ನೂ, ಗಿಡ- ಮರಗಳ, "ಎಲೆಗಳ, ತೊಗಟೆಗಳ ರಸವನ್ನೂ 
ಪ್ರಾ ಣಿಗಳ ಕೊಬ್ಬನ್ನೂ ಬೆರೆಸಿ ಬಣ್ಣಗಳನ್ನು ಸಿದ್ಧಪ ಡಿಸಿಕೊಳ್ಳುತಿದ್ದಂತೆ ತೋರುತದೆ. ಕ | 
ಹಳದಿ, ಕಪ್ಪು ಹಸಿರು, ಕಾವಿ ಈ "ಬಣ್ಣಗಳನ್ನು ಗುಹಾ ಚಿತ್ರ ಗಳಲ್ಲಿ ಹೆಚ್ಚಿಗೆ ಬಳಸಿದ್ದಾರೆ, 
ಎಂಬ Wp ಕರ್ನಾಟಕದ ಕಲೆಗಳು ಪುಸಕದಲ್ಲಿ ಕಾಣುತೇವೆ.( "ಭೂಮಿಕೆ ಪು ೪೦). 


ಪ್ರಾಚೀನ ಕಾಲದಿಂದಲೂ ದೊರೆತ ಬಣ್ಣಗಳೆಂದರೆ: ಬಿಳಿ, ಹಸಿರು, ಕೆಂಪು, ಹಳದಿ, 
ಕಪ್ಪು ನೀಲಿ, ಕಂದು ಏಳು ರೀತಿಯಲ್ಲಿ. ಬರುಬರುತ್ತ ಈ ಬಣ್ಣಗಳು ಒಂದರಲ್ಲಿ ಒಂದು 
ಕಲೆಸಿ ಹಲವು ರೀತಿಯ ಬಣ್ಣಗಳನ್ನು ತಯಾರಿಸಿಕೊಂಡು ಚಿತ್ರ ಬಿಡಿಸಿದ್ದನ್ನು ಕಾಣುತ್ತೇವೆ. 
ಇಂತಹ ಎಷ್ಟೋ ಬಣ್ಣಗಳುಪ ್ರಕೃತಿಯಿಂದಲೇ ಡೊರಯುವಂಡವು ಕೆಲವು ಮಾತ್ರ ತಮ್ಮ 
ಮತಿಯಿಂದ ತಯಾರಿಸಿಕೊಳ್ಳುತ್ತಾರೆ. 


ಜಾಜಿ, ಸೇಡಿ, ಮುಲಾನಿ, ಪೆವುಡಿ, ಕೆಂಪುಮಣ್ಣು ಮುಂತಾದವುಗಳೆಲ್ಲ 
ನೆಲದಲ್ಲಿಯೇ ದೊರೆಯುವಂಥವು. ಇವುಗಳಲ್ಲದೆ ಮತ್ತೆ ಕೆಲವು ಬಣ್ಣಗಳು ಗಿಡದ 
ತಪ್ಪಲಿನಿಂದ ರಸ ತೆಗೆದು ತಯಾರಿಸಿಕೊಳ್ಳುತ್ತಾರೆ. ಕಪ್ಪು ಬಣ್ಣಕ್ಕೆ ದೀಪದ ಕಾಡಿಗೆ ಅಥವಾ 
ಕೋಳಸಿ ಕುಟ್ಟಿತಯಾರಿಸಿಕೊಳ್ಳುತ್ತಾರೆ. ಕೆಂಪುಹಾಗೂ ಬಿಳಿ ಬಣ್ಣದ ಕುಸುಬಿಯ ಹೂಗಳನ್ನೂ 
ಒಣಗಿಸಿಕೊಂಡು ಬಣ್ಣವಾಗಿ ಬಳಸಿಕೊಳ್ಳುತಾರೆ. ಈ ಎರಡೂ ಬಣ್ಣದ ಕುಸುಬಿ ಹೂಗಳನ್ನು 
ಕೂಡಿಸಿ "ಕುಸುಮ' ಬಣ್ಣವಾಗಿ ತಯಾರಿಸಿಕೊಳ್ಳುತಾರೆ. ಕಿರಮಿಂಜಿ ಬಣ್ಣದಲ್ಲಿ ಅವರಿ ಹೂವು, 
ನೆಂಕಿ ಹಿಟ್ಟುಕಲೆಸಿ ಕುಂಕುಮಮಾಡಿಕೊಳ್ಳುತಾರೆ. "ಗುಲಾಲು' ತಯಾರಿಸಿಕೊಳ್ಳಲು ಕೆಂಪು 
ಬಣ್ಣದಲ್ಲಿ ಡೇಕಿನಂತಹ ಗಡ್ಡಿ ಗುಲಮಾಸೆನ ಗಡ್ಡಿ ಮಾವಿನ ಲೇಪಾ ಮುಂತಾಗಿ ಕುದಿಸಿ 
ಸಿದ್ಧಪಡಿಸಿಕೊಳ್ಳುತ್ತಾರೆ. ಮಾವಿನ ಲೇಪಾ, , ನಾಗರ ಮೇತಾ, ಢೇಕು, ಸುವಾಸನೆಯಾಗಿರುವ 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೩೨ 


ಲಾವಂಚಾ, ಮೊದಲಾದವುಗಳು ಸೇರಿಸಿ "ಬುಕ್ಕಿಟು' ತಯಾರಿಸಿಕೊಳ್ಳುತಾರೆ. ಕುಂಕುಮ 
ಹಾಗೂ ಅರಸಿಣ ಬೆರೆಸಿಕೊಂಡು "ಮದರಾ' ಎನ್ನುವ ಬಣ್ಣಮಾಡಿಕೊಳ್ಳುತಾರೆ. ಬಿಳಿಯ 
ಬಣ್ಣ ಬಳಸಿಕೊಳ್ಳುವ ಕಡೆಗೆ ಸೇಡಿ, ವಿಭೂತಿ ಮೊದಲಾದವುಗಳನ್ನು Me 
ಕೊಳ್ಳುತಾರೆ. ಸೇಡಿ ನೆಲದಿಂದ ತೆಗೆದರೆ ವಿಭೂತಿ ಬೂದಿಯಿಂದ ತಯಾರಿಸಿರುತಾರೆ. 
ಅರದಳ[[ಹರಿತಾಳ) ಎಂಬಖನಿಜದಿಂದ ಹಳದಿ ಬಣ್ಣತಯಾರಿಸಿಕೊ ಳ್ಳುತಾರೆ. 


ಜೋಳ, ಛಜ್ಜಿಕ, ಗೋಧಿ, ಹೆಸರು ಮೊದಲಾದವುಗಳನ್ನು ಕರಕಾಗುವಂತೆ ಚೆನ್ನಾಗಿ 
ಹುರಿದು ತೆಳುವಾದ ಬಟ್ಟೆಯಲ್ಲಿ ಸೋಸಿ ಅದರಲ್ಲಿ ನೀರು ಕಲೆಸಿ "ಶಾಯಿ 
ತಯಾರಿಸಿಕೊಳ್ಳುತಿದ್ದರು. ಇದೇ ಜನಪದರ ಶಾಯಿ ಆಗಿದ್ದು "ದೌತಿ' ಯಃ 
ತುಂಬಿಟ್ಟುಕೊಂಡು' ಬರು ಎಂಬ ಕಟ್ಟಿಗೆ ಪೆನಿಲ್‌ದಂತೆ ಕೆತ್ತಿಶಾಯಿ ಯಲ್ಲಿ ಅದ್ದಿಖ 


ಸಂವತ ಸರ; ನ್ನು ಬರಯುತ್ತಿದ್ದದ್ದು | ಕಾಣುತ್ತೇವೆ. 


ಜನಪದರುತಾ ತಾವು ತಯಾರಿಸಿಕೊಂಡ ಬಣ್ಣ ಬಹಳ ದಿವಸದವರೆಗೆ ಇರುವುದರ 
ಸಲುವಾಗಿ ಅವುಗಳಲ್ಲಿಗಿಡದಿಂದ ತೆಗೆದ ಅಂಟು, ಮೇಣ, ಜೇನುತುಪ್ಪ ಕೆಲವರು ಕೋಳಿ 
ತತ್ತಿಯೊಳಗಿನ ಲೋಳೆಯಂತಹ ಭಾಗ ಮತ್ತೆ ಚಟ್ಟ ಗಂಜಿ, ಹಾಲು 
ಮೊದಲಾದವುಗಳನ್ನು ತಮ್ಮ ತಮ್ಮ ಅನುಭವಗಳಂತೆ ಮಶ ಶ್ರ ಮಾಡಿಕೊಳ್ಳುತ್ತಿದ್ದರು. ಈ 
ರೀತಿಯಾಗಿ. ಬಹಳ ದಿವಸಗಳ ವರೆಗೆ | ಬಾಳಿಕೆ ಬರುವಂತಹ ಬಣ್ಣಸಿ ಸಿದ್ದಪಡಿಸಿಕೊ ಡು. ಆ 
ಬಣ್ಣಕ್ಷೆ ಹೊಳಪು ಬರುವ ಸಲುವಾಗಿ "ಸಿಂಗ್ರುಪ್‌' ಮೊದಲಾಗಿ ಕಲೆಸಿಕೊಳ್ಳುವರು. 
ಸಿಂಗ್ರುಪ್‌ ದಲ್ಲಿ ್ಲಔಷದಕ್ಕಾ ಗಿ ಬಳಸಿಕೊಳ್ಳುವ ಸಿಂಗ್ರುಪ್‌ ಹಾಗೊ ಬ ಬಣ್ಣಕ್ಕಾಗಿ ಬಳಸಿಕೊಳ್ಳುವ 
೦ಗ್ರುಪ್‌ ಎಂದು Ne ವಿಧಗಳು. ಇವು ನೆಲದಿಂದ ದೊರೆಯುವಂಥವು. 
ಸಿಂಗ್ರುಪ್‌ ದಂತೆ ಕೆಲವರು" ರಾಳ ಕಲೆಸಿಕೊಂಡರೆ ಮತ್ತೆಕೆಲವರುಸಂಗಜೀರ ರಗಿ, ಶವಕ್‌ಸೀರಿ 
ಮೊದಲಾಗಿಕಲೆಸಿಕೊಳ್ಳುವರು. ಇ ಇವುಗಳುಸಹ ಭೂಮಿಯಲ್ಲಿಯೇ ದೊ ರೆಯುವಂಥವು. 
ಬಟಾ ಬಣ್ಣದಲ್ಲಿನೀರಿನಲ್ಲಿನೆನೆಸಿ ಕುದಿಸಿದ "ಸಿರಸು' ಕೂಡಿಸಿದರೆ ಆ 
ಬಣ್ಣದಿಂದ ಬಿಡಿಸಿದ ಚಿತ್ರ : ಎಂದೂ ಅಳಿ ಸಲಾರದು. ಹಾಗೂ ಎಷ್ಟೇ ಮಳೆ- ಬಿಸಿಲು-ಗಾಳಿ 
ಮೊದಲಾದವುಗಳಿಗೂ ತನ್ನಹೊಳಪಿನ ಸೌಂದರ್ಯದಲ್ಲಿಕಡಿಮೆ ಆಗಲಾರದು, ಎಂಬ 
ಹೇಳಿಕೆ ಜನಪದರದು. 
ತಯಾರಿಸಿಕೊಂಡ ಬಣ್ಣದ ಚಿತ್ರ ತೆಗೆಯುವ ಸಲುವಾಗಿ ಬಳಸಿಕೊಳ್ಳುವ 
ಸಾಮಗಿಗಳೆಂದರೆ: ಈ ಮೊದಲು ತಿಳಿಸಿರುವಂತೆ ಗುಹೆಗಳಲ್ಲಿದೊರೆತ ವಿವಿಧ ರೀತಿಯ 
ಕಲ್ಲು ಮೊಳೆ ಮೊದಲಾದವುಗಳ ಜೊತೆ ಮಡಕೆ ಕುಡಿಕೆಗಳು, ಒಣಗಿದ ಸೋರೆಕಾಯಿ, 
EE ಒಡೆದ ಗಡಗಿ- ಮುಚ್ಚಳ, ತೆಂಗಿನಕಾಯಿಯ ಖಪ ಪುರು, ಕೆ ಲವು 
ಬಣ್ಣಗಳನ್ನಿಟ್ಟುಕೊಳ್ಳುವ ಸಲುವಾಗಿಯೇ ಕಟೆದ ಕಲ್ಲುಮೊದಲಾದವುಗಳು ಇವುಗಳಲ್ಲಿ 


2೪ 


ಚಿತ್ರಕಲೆ / ೩೩ 


CY 


ತುಂಬಿಟ್ಟುಕೊಂಡ ಬಣ್ಣ ಕೈ ಬೆರಳುಗಳಿಂದ , ಫುಂಡಿಕಟ್ಟಿಗೆಯಿಂದ ಬ್ರಶ್‌ನಂತೆ 
ತಯಾರಿ 


ಕೊಂಡ ಕುದುರೆಯ ಕೂದಲುಗಳಿಂದ, ಅಳಿಲಿನ ಕೂದಲಿನಿಂದ, ಪುಂಟಿ ಹಾಗೂ 
ದಾರಗಳ ಕಟ್ಟಿನಿಂದ ಚಿತ್ರ ಬಿಡಿಸುವುದು ವಿಶೇಷವಾಗಿದೆ. 


ಕತೆ 
೨೦ 


ಜಿ ಚಿತ್ರ ಕಾರರು ಹಾಗೂ ಚಿತ್ರಿಸುವಿಕೆ: 


ಜನಪದ ಚಿತ್ರಕಾರರು ಇಂಥವರೇ ಎಂದು ಗುರುತಿಸುವುದು ಕಷ್ಟ ಏಕೆಂದರೆ 
ಚಿತ್ರಕಲೆಯೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು ಇರುವವರು ಬಹಳ ಅಪರೂಪ. 
ಆಳ ಕಾ ಗಿ ಜನಪದರಲ್ಲರು ಒಂದಿಲ್ಲ ಹಿಂದು ಜಾ ಕಲಾಕಾರರೇ ತಿಕ 


ಪ್ರಸಿ ks Ne ಗೈರು ಪೋಟಸಂಜರ6 ಬಜ ಬಣ್ಣಬಡಿಯುವರು. ” 


ಣೂ 
ಕಂಬಾರ,ಕುಂಬಾರ, ಬಡಿಗ, ಸಮಗಾರ ಮೊದಲಾದವರೆಲ್ಲತಮ್ಮ ಕಾಯಕದಲ್ಲಿ 
ಚಿತ್ರಕಲೆಯ ಛಾಪು ಹಾಕಲು ಪಳಗಿದವರೇ ಆಗಿರುತಾರೆ. ಇವರ ಜೊತೆಗೆ ಇವರಿಂದ 
ನೋಡಿ ಕಲಿತವರೂ ಈ ಕಲೆಯಲಿ ್ಲ್ಲತೊಡಗಿರುತಾರೆ. 


ನೆಲದ ಮೇಲಿನ ಚಿತ್ರಕಲೆಗಳಾದ ರಂಗೋಲಿ, ಮೊದಲಾದ ಚಿತ್ರಗಳನ್ನು ಅಕ್ಕಿಯ 
ಹಿಟ್ಟಿನಿಂದ, ಕಲ್ಲುಪುಡಿಯಿಂದ (ಹೆಚ್ಚಿನ ವಿವರಕ್ಕೆ ನನ್ನ" ರಂಗೋಲಿಹಾಗೂ ಹಣಚೆ ಬಟ್ಟು'' 
ಪುಸಕ ನೋಡಬಹುದು) ಗೃಹಿಣಿಯರು pe ಅಟ್ಟಚೆಮೃ ಹುಲಿ - ರ 
ಮೊದಲಾಗಿ BN ಸುಣ್ಣ ಬಳಪ, ಕರಕು, ES NESS 
ಬರೆಯುವರು. ಈ ಆಟಿ ಆಡುವವರು ಇಂಥವರೇ ಎಂಬ ನಿಯಮವಿಲ್ಲ ಆಡುವ 
ಮನಸಿದ್ದವರು ಯಾರಾದರು ಇರತಾರೆ. ಹಾವಗಾರಾಟ ಮೊದಲಾದವರಿಗೆ ಯಾವುದೇ 
ಸಾಧನ ಗಳು ಬೇಕಾಗಿಲ್ಲ ಕಟ್ಟಿಗೆಯ ತುಂಡು ಬೊಧಲಾವಲ್ರಗಳಂಡನ ನೆಲದ ಮೇಲೆ 
ಗೆರೆಎಳೆದಂತೆ ಚಿತ್ರ ಬಿಡಿಸುವರು. 


ಕಲ್ಲುಗಳ ಮೇಲಾದರೆ ಚಿತ್ರ ಬಿಡಿಸುವವರು ಉಪ್ಪಾರರು. ಇವರು ಟಾಕಿ, ಛಾನಾ, 
ಹತೋಡಿ, ಮೆಟ್ಟಾ ಮುಂತಾದವುಗಳ ಸಹಾಯದಿಂದ “ಚಿತ್ರ ಬಿಡಿಸುತಾರೆ. ಚಿತ್ರದ 
ಹೊರರೇಖೆ ಹಾಕಿಕೊಳ್ಳ ಬೇಕಾದರೆ ಇನ್ನೊ ೦ದು ಕಲ್ಲಿನ ಚಿಂಪಿನಿಂದ ಗೆರೆ 
ಬರೆದುಕೊಳ್ಳುತಾರೆ. ಮೈ ಮೇಲೆ ಬಿಡಿಸುವ ಚಿತ್ರ ಗಳಿಗೆ ಇಂಥವರೇ ಎಂಬಂತಿಲ್ಲ ದೆಪ್ಪಿನ 
ಬಣ್ಣಬಡಿಯಬೇಕಾದರ ಮೊದಲು ಮೈ | ವಿಭೂತಿ ಅಥವಾ ಸೇಡಿ ಬಳಿದು ನಂತರ 
ಅದರ ಮೇಲೆ ಕರಕು ಮುಂತಾದ ಕಪ್ಪುಬಣ್ಣಗಳಿಂದ ಅಸ್ತಿಪಂಜರದಂತೆ ಬಿಳಿ- ಕಪ್ಪುಬಣ್ಣ 
ಕಾಣುವಂತೆ ಚಿತ್ರಿಸುತಾರೆ. ಹುಲಿಯ ಬಣ್ಣ ಬಡಿಯಬೇಕಾದರೂ ಮೊದಲು ಬಿಳಿ ಬಣ್ಣ 
ಬಳಿದು ನಂತರ ೩ ಪೆವುಡಿಯಿಂದ ಹಳದಿಯ ಪಟ್ಟಿಗಳು ಬರೆಯುತಾರೆ. ಅಲ್ಲಲ್ಲಿ ಿಕಪ್ಪುಬಣ್ಣವೂ 
ಸೇರಿಸುತಾರೆ. ಬಾಯಿ ಸುತ್ತಹಾಗೂ ತುಟಿಗಳಿಗೆ ಕೆಂಪು ಕಾಣಲೆಂದು ಸಿಂಗು ಪ್‌ ಹಚ್ಚುತಾರೆ. 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೩೪ 


ಬಯಲಾಟ ಮೊದಲಾದವುಗಳಲ್ಲಿಯೂ ಇದೇ ಪದ್ಧತಿಯನ್ನು ಅನುಸರಿಸುವುದು . 
ಕಾಣುತ್ತೇವೆ. ' 


ಮೈಮೇಲೆ ಹಚ್ಚುವ ಬಣ್ಣಗಳಲ್ಲಿ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಕಲೆಸಿರುತಾರೆ. 
ಮಿಂಚುವ ಸಲುವಾಗಿ ಅಲ್ಲಲ್ಲಿ ಚಮಕಿ ಹಚ್ಚುತಾರೆ. ಸಾಮಾನ್ಯವಾಗಿ ಮೈ ಮೇಲಿನ ಬಣ್ಣ 
ವನ್ನು ಬೆರಳುಗಳಿಂದಲೇ ಹಚ್ಚುತಾರೆ. ಚಿಕ್ಕ ರೇಖೆ ಮೊದಲಾಗಿ ಎಳೆಯಬೇಕಾದಲ್ಲಿಕಡ್ಡಿ 
ಮೊದಲಾಗಿ ಉಪಯೋಗಿಸುವುದನ್ನು ಕಾಣಬಹುದು. ಮುಖದ ಮೇಲೆ ಬಿಳಿಯ ಬಣ್ಣ 
ಬಳಿಯಬೇಕಾದಲ್ಲಿ ಸೇಡಿ ಬಳಸದೆ ಸಫೇದಾ ಬಳಸುತಾರೆ. ಬಣ್ಣ ಬಳಿದುಕೊಂಡು 
ಚಿತ್ರಿತಗೊಂಡ ಪಾತ್ರಗಳು ಅಟ್ಟದಲ್ಲಿತಮ್ಮ ಅಭಿನಯ ಪ್ರದರ್ಶಿಸುವಾಗ ಹೆಚ್ಚಿನ ಹೊಳಪು 
ಕಾಣಲೆಂದು ದೀವಟಿಗೆಗಳ ಮೇಲೆ "ಅಬ್ರಕ್‌' ಹಾರಿಸುತಾರೆ. ಆಕಳು, ಎತ್ತು ಹೋರಿ, 
ಎಮ್ಮೆ ಮೊದಲಾದವುಗಳ ಮೇಲೆ ಚಿತ್ರಿಸಬೇಕಾದರೂ ಮೇಲಿನ ರೀತಿಯೇ 
ಅನುಸರಿಸುತ್ತಾರೆ. ಆದರೆ ಎಣ್ಣೆ ಮೂಡಾ, ಸೇರಿಸದೆ ಕೇವಲ ನೀನಲ್ಲಿ! ಬಣ್ಣ ಕಲೆಸಿ 
ಹಚ್ಚುತ್ತಾರೆ. 


ಹಚ್ಚೆ ಕಲೆಯೂ ಮೈಮೇಲೆ ಚಿತ್ರ ಬಿಡಿಸುವುದೇ ಆಗಿದೆ. ಇದನ್ನು ಕೊರವಂಜಿ 
ಮೊದಲಾದ. ಜನರು ಹಾಕುತಾರೆ. ಸರಲ ಮುಳ್ಳುಗಳಿಂದ , ಬಿದಿರುಕಡ್ಡಿಗಳಿಂದ 
ಚುಚ್ಚುವ ಹಚ್ಚೆ ಇಂದು ಸೂಜಿಯ ಕಟ್ಟುಗಳಿಂದ ಚುಚ್ಚುತ್ತಾರೆ. ಇದು ಶಾಶ್ವ ತವಾಗಿರಲು 
'ತೊಂಡೆ' ರಸ ಹಗ ಚಿಮಣಿಯ ಇದ್ದಿಲು (ಇಂಗಾಲದ ಪುಡಿ) ಬೆರೆಸಿ, ಹಚ್ಚೆ ಚುಚ್ಚುವ 
ಮೊದಲು ಹಾಗೂ ನಂತರ ಹಚ್ಚುತಾರೆ. ಇದರಿಂದ ಹಚ್ಚೆ ಚುಚ್ಚಿಸಿಕೊಂಡವರ ಮೈಮೇಲೆ 
ಚಿತ್ರ ಸಾಯುವವರೆಗೆ ಇರುತದೆ. 


ಮೆಹಂದಿ (ಮದರಂಗಿ) ಕೂಡ ಮೆಹಂದಿ ತಪ್ಪಲು ಕುಟ್ಟಿ ಅದರಲ್ಲಿ ಕಾಚು 
ಮೊದಲಾಗಿ ಬೆರೆಸಿಕೊಂಡು ಚಿತ್ರ ಬಿಡಿಸುವವರ ಚಾಣಾಕ್ಷ್ಯತೆಗನುಗುಣವಾಗಿ ಕಡ್ಡಿ ಮೊಳೆ 
ಮೊದಲಾದವುಗಳಿಂದ ಅಂಗೈ, ಅಂಗಾಲು ಮೊದಲಾದ ಅಂಗಾಂಗಗಳ ಮೇಲೆ ಚಿತ್ರ 
ಬರೆಯುತಾರೆ. 

ಚರ್ಮದ ಕಲಾಕೃತಿಗಳ ಮೇಲೆ ಚಿತ್ರಿಸುವವರೆಂದರೆ ಸಮಗಾರರು. ಚೈನಿನಂತಹ 
ಸಲಕರಣೆಗಳು, ಹೂವು ಮೊದಲಾದ ಚಿತ್ರಗಳ "ಡೈ' ರೀತಿಯ ಆಕಾರಗಳು ಚರ್ಮದ 
ಮೇಲೆ ಇಟ್ಟು ಗುದ್ದುತಾರೆ. ಇದರಿಂದ ಚರ್ಮದ ಮೇಲೆ ಗುದ್ದಿದ ಚಿತ್ರ ಮೂಡುತುದೆ. 


ಮಡಕೆ-ಕುಡಿಕೆ ಮೊದಲಾದವುಗಳ ಮೇಲೆ ಚಿತ್ರಿಸುವವರೆಂದರೆ ಕುಂಬಾರರು. 
ಮಡಕೆ ಮೊದಲಾದವುಗಳ ಮೇಲೆ ಬಿಡಿಸುವ ಚಿತ್ರ ಕೆಸರಿರುವಾಗಲೇ ಬಿಡಿಸಿ ನಂತರ 
ಸುಡುತಾರೆ. ಇದರಿಂದ ಬಿಡಿಸಿದ ಚಿತ್ರ, ಮಡಕೆ, ಮೊದಲಾದವುಗಳ ಮೇಲೆ ಹಾಗೆಯೇ 
ಉಳಿಯುತ್ತದೆ. ಮತ್ತೆಕೆಲವು ಗಡಿಗೆ ಮೊದಲಾದವುಗಳಿಗೆ ಬಣ್ಣಗಳಿಂದಲೂ ಚಿತ್ರಿಸುತಾರೆ. 


ಚಿತ್ರಕಲೆ / ೩೫ 


ಗೋಡೆಗಳ ಮೇಲೆ ಚಿತ್ರ ಚಿತ್ರಿಸುವುದೆಂದರೆ, ಮೊದಲಿಗೆ ರಾಡು, ಪತಡಿ 


ಮೊದಲಾದವುಗಳಿಂದ ಸುಣ್ಣ- ಬಣ್ಣ ಮಾಡಿಕೊಳ್ಳುತಾರೆ. ನಂತರ ಫುಂಡಿಯಿಂದ 
ಬ್ರಸ್‌ನಂತೆ ಮಾಡಿಕೊಂಡು ಚಿತ್ರ ಬಿಡಿಸುತ್ತಾರೆ. ಕೆಲವರು ಆಕಳ ಜೆವಿಯ ಚಿಕ್ಕ ಚಿಕ್ಕ ಕಟ್ಟು 
ಕಡ್ಡಿ ಮೊದಲಾದವುಗಳಿಂದ ಚಿತ್ರ ಬರೆಯುತಾರೆ. ಇದಕ್ಕೆ ಇಂಥವರೇ ಚಿತ್ರಕಾರರೆಂಬ 
ನಿಯಮವೇ ಇಲ್ಲ ಚಿತ್ರ ಬಿಡಿಸಲು ಬರುವವರ್ಯಾರಾದರೂ ಆಗಿರುತಾರೆ. 


ಕಟ್ಟಿಗೆಯ ಮೇಲಾದರೆ ಚಿತ್ರ ಬಿಡಿಸುವವರು ಬಡಿಗರು. ಇವರು ಮೊದಲು 


ಕಟ್ಟಿಗೆಯ ಮೇಲೆ ಜಾಜ, ಸೇಡಿ, ಪೆನ್ಸಿಲ್‌ ಮೊದಲಾದವುಗಳಿಂದ ಹೊರ ರೇಖೆಗಳನ್ನು 


ಬರೆದುಕೊಂಡು ನಂತರ ಉಳಿ, ಪಟಾಸಿ, ಕೊಡಿಗಳ ಸಹಾಯದಿಂದ ಚಿತ್ರ ಕತುತಾರೆ.. 


ಚಿತ್ರಕೆತುವ ಮೊದಲು ಕಟ್ಟಿಗೆಗೆ ರಂದಾ ಹೊಡೆದು ನುಣ್ಣಗೆ ಮಾಡಿಟ್ಟುಕೊಳ್ಳುತಾರೆ. 


©. 
ಹುಸ 
ಕ್ಷಿ 
ಭ್ರ 


 ಕೆಟ್ಟಿಗೆಯಮೇಲೆ ಚಿತ್ರ ಕೆತ್ತುವ ಇನ್ನುಕೆಲವು ಉಪಕರಣಗಳೆಂದರೆ: 


ಕರಬತ್‌: ಇದು ಕಟ್ಟಿಗೆ ಕತ್ತರಿಸುವ ಸಲುವಾಗಿ, 
ರಂದಾ: ಇದು ಕಟ್ಟಿಗೆಯನ್ನುನುಣ್ಣಗೆ ಮಾಡುವ ಸಲುವಾಗಿ. 
ಕಚರಾ: ಇದು ಕಟ್ಟಿಗೆಯ ಮೇಲೆ ಗೆರೆ ಎಳೆಯುವ ಸಲುವಾಗಿ. 


ಹತೋಡಿ:ಕಟ್ಟಿಗೆಯಲ್ಲಿ ಮೊಳೆ ಮೊದಲಾಗಿ ಹೊಡೆಯಲು, ಉಳಿ, ಪಟಾಸಿ 
ಮೊದಲಾದವುಗಳಿಂದ ಕಟ್ಟಿಗೆ ಕೆತುವಾಗ ಹೊಡೆಯಲು , ಉಪಯೋಗಿಸು 
ವಂಥದ್ದು 


೫. . ಅಂಬುರ: ಕಟ್ಟಿಗೆಯಲ್ಲಿರುವ ಮೊಳೆಗಳು ಕಿತ್ತು ತೆಗೆಯುವ ಸಲುವಾಗಿ. 


೭. 
6. 
೯. 


ಕೊಡಿ; ಇದು ಸಹ ಹತೋಡಿಯಂತೆ ಹೊಡೆಯುವುದು. ಹತೋಡಿಯಿಂದ 
ಹೊಡೆದರೆ ಕೆಲವೊಮ್ಮೆ  ಕಟ್ಟಿಗೆಗಳು ಸೀಳುತವೆ. ಕೊಡಿಯಿಂದ ಹೊಡೆದರೆ ಕಟ್ಟಿಗೆ 
ಸೀಳಲಾರವು. ಇದನ್ನುಹಣಚೆ ಗಿಡದ ಗಾಬಿಯಿಂದ ಬಬಲೆಗಿಡದ ಗಾಬಿಯಿಂದ 
ಮಾಡಿರುತ್ತಾರೆ. 


ಪಟಾಸಿ: ಕಟ್ಟಿಗೆಯನ್ನುಸಿಪ್ಪೆಯಂತೆ ಸ್ವಲ್ಪ ಸ್ವಲ್ಪ ಲ್ಲವಾಗಿ ಕೆತ್ತಲು ಬಳಸುವುದಾಗಿದೆ. 


ಗಿರಮಿಟ: ಕಟ್ಟಿಗೆಗೆ ತೂತು ಹಾಕುವ ಸಲುವಾಗಿ 


ಬಳ್ಳಿ ಕಟ್ಟಿಗೆಯನ್ನುಕೆತುವ ಸಲುವಾಗಿ. 


೧೦. ಉಳಿ: ಕಟ್ಟಿಗೆಯಲ್ಲಿ ಆಳವಾಗಿ ಕೆತುವುದು. 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೩೬ 


೧೧. ಮೆಟ್ಟಾ ಇದು ಕೋನಗಳು ಅಳತೆಗೆ ತಕ್ಕಂತೆ ಒಂದು ಹಂತ ರೂಪಿಸಿಕೊಳ್ಳಲು ು ಬಳಸುವ 
ಇಟಗ ಇಂತಹ ಹಲವಾರು ಉಪಕರಣಗಳನ್ನು ಚಿತ್ರ ಬಿಡಿಸುವವರು 
ತಮ್ಮ ಕಲೆಗನುಗುಣವಾಗಿ ಹೆಚ್ಚು- ಕಮ್ಮಿ ಬಳಸಿಕೊಳ್ಳುತಾರೆ. 


ಕಟ್ಟಿಗೆಯ ಮೇಲೆ ಯಾವುದೇ ಚಿತ್ರ ಕೆಶಿದ ನಂತರ ಮೊದಲು ಮುಲಾನಿ ಮಣ್ಣು 
ನೀರಿನಲ್ಲಿಕಲೆಸಿಕೊಂಡು ಹಚ್ಚುತಾರೆ. ನಂತರ ಆಗಸಿ ಎಣ್ಣೆ ಫ್ರೆಂಚ್‌ ಪಾಲೀಸ್‌ ಮೊದಲಾಗಿ 
ತಮಗೆ ಬೇಕಾದ ಬಣ್ಣಗಳನ್ನು ಹಚ್ಚುತ್ತಾರೆ. | 


ಬೆಳ್ಳಿ- ಬಂಗಾರ ಮೊದಲಾದವುಗಳ ಮೇಲೆ ಚಿತ್ರ ಬಿಡಿಸುವ ಚಿತ್ರಕಾರನೆಂದರೆ 
ಅಗಸಲ( ಚಿನಿವಾರ), ಬಟ್ಟೆಗಳ ಮೇಲಾದರೆ ಸಿಂಪಿಗ ಎಂದು ಹೇಳಬಹುದಾದರೂ 
ಜನಸಾಮಾನ್ಯರೂ ಚಿತ್ರ ಬಿಡಿಸುತಾರೆ. ಮೊದಲು ಸುಣ್ಣ ಜಾಜ, ಪೆನ್ಸಿಲ್‌, ಪೆನ್ನು 
ಮೊದಲಾದವುಗಳಿಂದ ಹೊರರೇಖೆಗಳನ್ನುಎಳೆದುಕೊಂಡು ನಂತರ ಸೂಜಿದಾರಗಳಿಂದ 


ಚಿತ್ರರೂಪದಂತೆ ಹೊಲಿಗೆಗಳನ್ನು ಹಾಕುತ್ತಾರೆ. 


ತಾಡೋಲೆಗಳ ಮೇಲಾದರೆ ಕಬ್ಬಿಣ ಮೊಳೆಗಳಂತಹ ಲೇಖನಿಯಿಂದ ಬರೆದರೆ 
ಎಳ್ಳೆದೆಲೆ, ಬಾಳೆಯ ಎಲೆ ಮೊದಲಾದವುಗಳ ಮೇಲೆ ವಿಭೂತಿ, ಕುಂಕುಮ, ಅರಿಸಿಣ 
ಮೊದಲಾದವುಗಳಿಂದ ಬರೆಯುತಾರೆ. ಹಾಳೆಗಳ ಮೇಲೆ ಪೆನ್ನುಗಳಿರದ ಮೊದಲು 
ದೌತಿಯಲ್ಲಿ ಶಾಯಿ ತುಂಬಿಟ್ಟುಕೊಂಡು ಕಡ್ಡಿಯಿಂದ ಅದ್ದಿ ಬರೆಯುತಿದ್ದರು. ಹೀಗೆ 
ಬರೆಯುವ ಸಲುವಾಗಿ" ಬರು' ಎನ್ನುವ ಜಾತಿಯ ಕಡ್ಡಿಯನ್ನುಪೆನ್ನಿನ ಪತ್ತಿಯಂತೆ ಚೂಪಾಗಿ 
ಕೆತಿಕೊಂಡು ಉಪಯೋಗಿಸುತ್ತಿದ್ದರು. ಈ"ಬರು' ಕಡ್ಡಿಯ 'ಓರಿತು ಕಾಳಿದಾಸ ಮಹಾಕವಿ 
ಬರೆದ ಪದ್ಯದ ಮರಾಠಿರೂಪ ಈ ಕೆಳಗಿನಂತೆ ಕಾಣಬಹುದು. 
"ಬರು' 

ಕೋಣಿ ಏಕ ವಿಚಿತ್ರ ಪುತಳಾ 

ಮೇಪೋದಕಿ ಜನ್ನಲಾ 

ಬಾಲತ್‌ವೇ ನಗನಾಮಾ ತ್ಯಾಸಿ ಅಸತಾ 

ಸ್ವೀ ನಾವುತೋ ಹಾವಲಾ 

ಪಂಚಾನಿ ಪರಣಿಲಿ ತ್ಯಾಂತತೇಹಿ 

ಅತ್ಯಾಸರೆ ವಂದಿಲಿ | 

ತೆಥೆತಿ ಶ್ರಮಹಾವಲಿ ಮಣ್ಣುನ 

ಯಾ ಕರಣಾಶ್ರಮಿ ರಾಹಿಲಿ 


ಒಂದು ವಿಚಿತ್ರ ಮೂತಿ( ಬರು/ ಹುಲ್ಲು) ಮಳೆಯಲ್ಲಿ ಹುಟ್ಟಿತು, ಸಣ್ಣತನದಲ್ಲಿ (ಮೊದಲು). 
ಹುಲ್ಲು ಎಂದು ಪುರುಷನಾಮ ಉಳ್ಳ ಆದು (ಲೇಖನಿ ಎಂದು) ಸಿ 


ಚಿತ್ರಕಲೆ / ೩೭ 


ಪಡೆದುಕೊಂಡಿತು. ಅದಕ್ಕೆ [ಐದು (ಬೆರಳು) ಜನರು ಹಿಡಿದರು; ಅವರಲ್ಲಿಮೂವರು ಹೆಚ್ಚು 
ಗೌರವದಿಂದ (ಉಪಯೋಗಿಸಿದರು) ಕಂಡರು. ಈ ಮಂತ ಜಡಿದು 
ಶ್ರಮವಾಯಿತೆಂದು ಕಿವಿಯಮೇಲು ಸಂದಿಯಲ್ಲಿಕೂತು ಬಿಟ್ಟಿತು. 


ಊಟದ ಪದಾರ್ಥಗಳ ಮೇಲೆ ಚಿತ್ರ ಬಿಡಿಸಲು ಯಾವ ಬಣ್ಣ, ಮೊದಲಾದವುಗಳ 
ಅವಶ್ಯಕತೆ ಇಲ್ಲ ಹಾಗೂ ಯಾವ ಚಿತ್ರಕಲಾಕಾರರೂ ಬೇಕಾಗಲಾರರು. ಅಡಿಗೆ ಮಾಡುವ 
(ಮಹಿಳೆ) ವರು ಹಿಟ್ಟುನಾದಿಕೊಂಡು ಮಾಡುವ ಪದಾರ್ಥ ಮಾಡಿ ಕಚ್ಚಾ ಇರುವಾಗಲೇ 
ಚಿತ್ರ ಬಿಡಿಸುತಾರೆ. ನಂತರ ಬೇಯಿಸುತಾರೆ. ಉದಾ: ಕರಜಿಕಾಯಿ, ವಿವಿಧ ರೀತಿಯ ಸಿಹಿ 
ರಟ ಕೇಕ್‌ ಮೊದಲಾದವುಗಳು. ಹೀಗೆ ಚಿತ್ರಕಾರರು ಹಾಗೂ ಚಿತ್ರ 
ಚಿತ್ರಿಸುವಿಕೆಯನ್ನು ನೋಡಬಹುದಾಗಿದೆ. 


೬. ಚಿತ್ರಕಲೆಯ ಧೈಯೋದ್ದೇಶ: 


ಮನೆಯ ಕಳೆ ಅಂಗಳು ಹೇಳುವಂತೆ ಸಂಸ್ಕೃತಿಯ ಕಳೆ ಚಿತ್ರಕಲೆ ಬಿಂಬಿಸುತದೆ. ಇದು 
""ಮಾನವನ ಬುದ್ದಿಮತೆಯ ವಿಕಾಸಕ್ಕೆ ಸೈ ಪ್ರಮುಖ ಎರಗಿ ಜೊತೆಗೆ ರಚನಾತ್ಮಕ ಬುದ್ಧಿ 
(Creative ನ) “ದಿಳವಣಿಗೆಗೆ ಸಹಾಯಕಾರಿ ಆಗಿದೆ.'' ಎಂದು ಡಾ| ಹ ಶಿ. ಲಕ್ಕ 
ಅವರು ಹೇಳುತಾರೆ. 


ಚಿತ್ರ ಕಲೆಯನ್ನು ಕಲಿಯುವುದರಿಂದ ನಿರೀಕ್ಷಣಾ ಶಕ್ತಿಯೂ ಸ್ಮರಣಶಕ್ತಿಯೂ 
ವೃದ್ಧಿಗೊಂಡು ವಿಮರ್ಶಾತ್ಮಕ ಬುದ್ದಿಯ ವಿಕಾಸವಾಗುತದೆ. ಚಿತ್ರಕಲೆಯು ನಮಗೆ 
ಅಚ್ಚುಕಟ್ಟುತನ, ಸ್ವಚ್ಚತೆ, ಒಪ್ಪವಾದ ನಡೆನುಡಿಗಳನ್ನುಕಲಿಸಿಸುಸಂಸ್ಕೃ ತರನ್ನಾಗಿ ಮಾಡುತ್ತದೆ 
ಎಂದುವ್ವಿ.ಟಿ. ಕಾಳ ಹು ಹೇಳುತಾರೆ. 


ಚಿತ್ರಕಲೆ ಮನಸ್ಸಿಗೆ ನೆಮ್ಮದಿಯನ್ನುಂಟು ಮಾಡುವುದು. ಅದುವೇ ಆನಂದ. ಈ . 
ಆನಂದದ ಜೊತೆಗೆ ಹೃದಯಸಂಸ್ಕಾರವನ್ನು ನೀಡುವುದಾಗಿದೆ. ಸುಂದರವಾದ ಬಣ್ಣಗಳಿಂದ 
ಕೂಡಿದ ಚಿತ್ರಕಲೆಯನ್ನು ನೋಡುತ್ತಿದ್ದರೆ ನಮ್ಮನ್ನೇ ನಾವು ಮರೆತು ಹೋಗಿ ಚಿತ್ರಕಾರನ 
ಕಲೆಯಲ್ಲಿ ತೇಲಾಡುತ ಆನಂದದ ಮತ್ತಿನಲ್ಲಿ ಮುಳುಗುವಂತಾಗುತ್ತದೆ. 


ಮಾತು ಬಾರದ ಮೂಕಕೂಡ ಚಿತ್ರಕಲೆಯ ಮೂಲಕ ತನ್ನ ಭಾವನೆಗಳನ್ನು ಅಭಿವ್ಯಕ್ತ 
ಪಡಿಸುತಾನೆ. ಮರೆತ ನೆನಪುಗಳು ಚಿತ್ರಕಲೆಯಿಂದ ಮರುಕಳಿಸುವಂತಾಗುತದೆ. 
ನಿರಕ್ಷರಿಗಳಿಗೂ ಬೋಧಿಸದೆ ವಿದ್ಯೆಯನ್ನು ನೀಡುವಂತಹ ಶಕ್ತಿ ಚಿತ್ರಕಲೆ ಪಡೆದುಕೊಂಡಿದೆ. 
ಹಾಗೂ ಕಸಕ್ಕಿಂತಲೂ ಕಡೆಗಿರುವಂಥದ್ದನ್ನು ಚಿತ್ರಕಲೆಯಿಂದ, ರತ್ತಕ್ಷಿಂತಲೂ ಮೌಲಿಕವಾಗಿ : 
ರೂಪಿಸುವುದಾಗಿದೆ. ಭಾಷೆ ಬರದೆ ಇದ್ದಾಗಲೂ ಚಿತ್ರಕಲೆಯಿಂದ ಮಾತನಾಡುವ 
ಸಾಧ್ಯತೆಗಳಿವೆ. 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೩೮ 


ಹಲವಾರು ಧ್ಯೇಯ ಧೋರಣೆಗಳನ್ನುಳ್ಳ ಚಿತ್ರಕಲೆ ಇಂದುವೃತಿಕಲೆಯಾಗಿ ವಾಲಿ 
ಲಾಭದಾಸೆಯೂ ಪಡೆದಿದೆ. ಉಪ್ಪಾರ ಸದಾ ಗೋಡೆಕಟ್ಟುವುದಕ್ಕಿ ಎ ಕಲ್ಲುಗಳ ಮೇಲೆ 
ಚಿತ್ರಗಳನ್ನು ಕೆತ್ತಿ ಗೋಡೆ ಕಟ್ಟಿದರೆ ಅದಕ್ಕೆ ಬೆಲೆ ಹೆಚ್ಚು ಕಂಬಾರ, ಕುಂಬಾರ, ಬಡಿಗ್ಯ 
ಮೊದಲಾದವರು ಕೂಡ ತಮ್ಮ ವೃತ್ತಿ ಕಲಾಕೃತಿಗಳನ್ನು ಸಾದಾವಾಗಿ ನಿರ್ಮಿಸದೆ 
ಚಿತ್ರಕಲೆಗಳಿಂದ ಕೂಡಿದ್ದರೆ 2.೩ ಎಪ್‌ ಕಲಾಕೃತಿಗಳಿಗೂ ಹೆಚ್ಚಿನ ಮನ್ನಣೆ 
 ದೊರೆಯುತುದೆ. ಉಡುವ-ತೊಡುವ ಉಡುಪುಗಳು ಕೂಡಸಾ ಧಾರಣವಾಗಿರದೆ, ಕಸೂತಿ 
ಮೊದಲಾದ ಚಿತ್ರಗಳಿಂದ ಕೂಡಿದ್ದರೆ ತೊಡುವವರೂ ಭೂಷಣವಾಗಿ ಕಾಣುತಾರೆ. 
ರವೀಂದ್ರನಾಥ್‌ ಟಾಗೋರ್‌ ಅವರು ಹೇಳುವಂತೆ ಉತಮ ಕಲಾವಿದನಿಂದ ಭಿಕಾರಿಯೂ 
ಅಮರನಾಗಿಯೂ, ನಿಕೃಷ್ಟ ಕಲಾವಿದನಿಂದ ಸಾರ್ವಭೌಮನು ಕೂಡ ಅಸಹ್ಯವಾಗಿ 
ಚಿತ್ರಿಸಲ್ಪತಡ ಬಹುದು. 


ಹೀಗೆ ಚಿತ್ರಕಲೆ ಮನುಷ್ಯನಿಗೆ ಶಾಂತಿ, ನೆಮ್ಮದಿ, ಹರ್ಷ, ಆನಂದ, ಲಾಭ, ಚೈತನ್ಯ, 
ಸ್ಥರಣೆ ಮುಂತಾಗಿ ಮರುಕಳಿಸುವ ಜೀವಂತ ಸಾಧನವಾಗಿದೆ. 


೭.ಚಿತ್ರಕಲೆಯ ನಂಬಿಕೆ ಹಾಗೂ ನಿಯಮಗಳು: 
೧... ಉತಮ ಚಿತ್ರಗಳನ್ನುನೋಡುತ್ತಿರುವುದರಿಂದ ಮನುಸ್ಸುಕೂಡ ಉತಮವಾಗುತದೆ. 


೨. ನಿಜವಾದ ವ್ಯಕ್ತಿಎದುರಿಗಿರುವುದಕ್ಕಿಂತಲೂ ಆ ವ್ಯಕ್ತಿಯ ಚಿತ್ರ ಎದುರಿಗಿದ್ದರೆ ಹೆಚ್ಚಿನ 
ಗೌರವ ಮನದಲ್ಲುಂಟಾಗುತದೆ. 


೩. ದೇವರ ಚಿತ್ರಗಳು ಮನೆಯಲ್ಲಿದ್ದರೆ ಆ ಮನೆಯ ಮೇಲೆ ದೇವರ ಕೃಪೆ ಇರುತ್ತದೆ. 

೪. ನೆಲದಮೇಲೆ ಬಿಡಿಸುವ ರಂಗೋಲಿ ಚಿತ್ರಗಳಿಂದ, ಭೂಮಿತಾಯಿಗೆ ಒಡವೆಗಳು 
ಹಾಕಿದಂತಾಗುತ್ತದೆ. ಹಾಗೂ ಭೂಮಿತಾಯಿಸದಾ ಸಂತುಷ್ಠಳಾಗಿರುತಾಳೆ. | 

೫. ಬೀಸುವ ಕಲ್ಲುಹಾಗೂ ಒಳ್ಳು ಇವುಗಳ ಮೇಲೆ ಹೂವಿನ ಬಳ್ಳಿಯಂತಹ ಚಿತ್ರಗಳು 
ಕೆತ್ತಿದರೆ ಗಂಗಿ-ಗೌರಿಯರಿಗೆ ವಡವೆ ವಸ ಹಾಕಿದಂತಾಗುತ್ತದೆ. 


೬, ಮೈ ಮೇಲೆ ಮೆಹಂದಿ ಚಿತ್ರ ಬರೆದುಕೊಳ್ಳುವುದರಿಂದ ಗರಮಿ ಆಗುವುದಿಲ್ಲ 
We ಮೆಹಂದಿ ಹಣೆಯ ಮೇಲೆ ಹಚ್ಚಿಕೊಂಡಾಗ ಚಿತ್ರ ಮೂಡಿದರೆ ಅಂತಹವರ 
ಹಣೆಬರಹ ದೊಡ್ಡದಿರುತದೆಂಬ ನಂಬಿಕೆ ಇರುತದೆ. 


೭. ಬರುವಾಗ ಒಂಟಿ, ಹೋಗುವಾಗ ಒಂಟಿ ಎಂಬ ಮಾತಿದ್ದರೂ ಮ್ಳೆ ಮೇಲೆ ಹಚ್ಚೆ 
ಚಿತ್ರ ಹಾಕಿಕೊಳ್ಳುವುದರಿಂದ ಅದು ಸತ್ತರೂ ಸಂಗಡ ಬರುತ್ತದೆ. ಅದಕ್ಕಾಗಿ ನಿಜವಾದ 
ಗೆಣೆಕಾತಿ ಅಂದರೆ ಹಚ್ಚೆ ಮಾತ್ರ. 


೧೦. 
(0. 


ಬ 


(2೩. 


ಉಟ, 


(2೫. 
ತ? 
RE 


(ಲಿ. 


ಚಿತ್ರಕಲೆ /೩೯ 


ಮ್ಳ ಮೇಲೆ ಹುಲಿಯ ಬಣ್ಣ, ಪ್ರೇತದ ಬಣ್ಣ ಮೊದಲಾಗಿ ಬಳಿದುಕೊಂಡಾಗ 


| ಬಿಂಜಕಾಯಿ, ಟೆಂಗು ಪಲಗ ನಿವಾಳಿಸಿ ಕ ಏಕೆಂದರೆ ಯಾರದೇ 


ದೃಷ್ಟಿಮೊದಲಾಗಿ ತಾಗದೆಂಬ ಮುನ್ನೆಚ್ಚರಿಕೆ ಆಗಿದೆ. 


ಮ್ಳ ಮೇಲೆ ಬಣ್ಣ ಬರೆದುಕೊಂಡವರು ರಂಗಸ್ಥಳ ಮೊದಲಾಗಿ ಬಿಟ್ಟು ಬೇರೆ ಕಡೆಗೆ 
ಜಹಾ ಹಾಗೆ ಹೋದರೆ ದೆವ್ಹ- ಭೂತಗಳು ರುಪಾಡಿಸಿ ಕೊಳ್ಳುತವೆ 


ಕೆಲವರು ಕಪ್ಪುಬಣ್ಣ ಮೈ ಮೇಲೆ ಬರೆದುಕೊಳ್ಳಬಾರದೆನ್ನುತಾರೆ. ಕಪ್ಪು ಬಣ್ಣ 
ಬಳಿದುಕೊಂಡರೆ ಕೇಡೆಂಬ ನಂಬಿಕೆ ಇದೆ. 


ಮೆಹಂದಿಯಿಂದ ಗಂಡಸರು ಹೆಚ್ಚಿಗೆ ಚಿತ್ರ ಬರೆದುಕೊಳ್ಳಬಾರದು. ಆದರಿಂದ ಅವರ 
ಗರಮಿ ಕಡಿಮೆ ಆಗುತ್ತದೆ. 


ದನಗಳ ಮೇಲೆ ಬಣ್ಣ ಬರೆಯುವುದರಿಂದ ಅವುಗಳೂ ಒಡವೆ ವಸುಗಳು 
ಇಟ್ಟುಕೊಂಡಂತೆ ಖುಷಿ ಪಟ್ಟುಕೊಳ್ಳುತವೆ. ಹಾಗೂ ಮನುಷ್ಯರ ಕುರಿತು ಗೌರವ 


ಚರ್ಮಗಳ ಮೇಲೆ ದೇವರ ಚಿತ್ರ ಬಿಡಿಸಬಾರದು. ಅದರಿಂದ ದೇವರಿಗೆ ಅವಮಾನ 
ಮಾಡಿದಂತಾಗುತದೆ. ತೊಗಲುಗೊಂಬೆಗಳಲ್ಲಿ ಮಾತ್ರ ಬೇಕಾದ ಚಿತ್ರಗಳು 
ಬಿಡಿಸಬಹುದು. 


ಥಾಳಿಯ ಮೇಲೆ ಹಾಲು ಕುದಿಸುವಾಗ ಗಡಗಿಯ ಸುತ್ತ ಬೂದಿಯ ಕರಣಿಯಿಂದ 
ಹುಲಿ ಬರೆದರೆ ಹಾಲು ಬರಕತ್‌ ಆಗುತವೆ ಹಾಗೂ ಉಕ್ಕುವುದಿಲ್ಲ ಜೊತೆಗೆ ಹೈನ 
ಮಾಡುವವರ ಲಕ್ಷಣವೆಂದರೆ ಹುಲಿ ಬರೆಯುವುದು. 


ಮದುವೆಯ ಸಂದರ್ಭದಲ್ಲಿ ಐರಾಣಿ ಗಡಿಗಿಗಳ ಮೇಲೆ ವಿಭೂತಿಯಿಂದ ಚಿತ್ರ 
ಬರೆದರೆ ಅದು ಶಿವನಿಗೆ ಒಪವಾಗುತದೆ. 


ಗೋಡೆಗಳ ಮೇಲೆ ಚಿತ್ರ ಬರೆಯುವುದರಿಂದ ಹಿಂದುಗಳು ಎಂದು ಸಹಜವಾಗಿ 
ತಿಳಿಯುತ್ತದೆ. ಇಲ್ಲದಿದ್ದರೆ ತುರುಕರು ಎನ್ನುತಾರೆ. 


ಕುಂಡಗಳ ಮೇಲೆ ಸುಂದರ ಹೂವಿನ ಚಿತಾರ ಇದ್ದರೆ ಅದರಲ್ಲಿಬೆಳೆಸುವ ಹೂವು 
ಕೂಡ ಅಷ್ಟೇ ಸುಂದರವಾಗಿ ಬೆಳೆಯುತದೆ. 


ಶೀಗಿ ಆಚರಣೆಯ ಸಂದರ್ಭದಲ್ಲಿಚಿತ್ರ ಬಿಡಿಸುವುದೆಂದರೆ: ಶಿವ-ಪಾರ್ವತಿಯರ 
ಆರಾಧನೆ ಮಾಡುವುದಾಗಿದೆ. ಇದರಿಂದ ಶಿವ-ಶಿವೆಯರು ತೃಪರಾಗಿ ನಮಗೆಲ್ಲ 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೪೦ 


೧೯. 
೨೦. 
೨೧. 
ಶ್ರ 
೨೩. 
೨೪. 


೨೫. 


ಅಲ್ಲು 


೨೭. 


ಅಗ್ರ 


ಬು 


ಸುಖ-ಸಮೃದ್ದಿ ಒದಗಿಸುತಾರೆ. ( ಹೆಚ್ಚಿನ ವಿವರಕ್ಕೆ ನನ್ನ"ಶೀಗಿ ಹಾಡುಗಳು' ಪುಸಕ 
ನೋಡಬಹುದು) 


ಮದುವೆಯ ಹಂದರಗಳಲ್ಲಿಭಾಸಿಂಗ ಚಿತ್ರ ಬಿಡಿಸಿದರೆ ಮದುಮಕ್ಕಳ ಜೀವನದಲ್ಲಿ 
ಭಾಷಿಂಗ ಬಲ ಕಡಿಯದಂತಿರುತದೆ. 


ಹಂದರದಲ್ಲಿ ನಂದಿಯ ಚಿತ್ರ ಬರೆದರೆ ಮದುಮಕ್ಕಳ ಜೀವನ ನಂದಿಯಂತೆ 
ಶಾಂತವಾಗಿರುತದೆ. 


ಕೆಲವರು ಹಂದರದಲ್ಲಿಮಕ್ಕಳ ಹಾಗೂ ಗೊಂಬೆಯ ಚಿತ್ರಗಳನ್ನೂಬರೆಯುತ್ತಾರೆ. 
ಇದರಿಂದ ಮದುವೆ ಆದವರಿಗೆ ಬೇಗ ಮಕ್ಕಳಾಗುತವೆಂಬ ನಂಬಿಕೆಇದೆ. 


ಮನೆಯ ಬಾಗಿಲಮೇಲೆ ಗಣೇಶನ ಚಿತ್ರ ಬರೆಯುವುದರಿಂದ ಮನೆಯ ವಿಫ್ಪಗಳೆಲ್ಲ 
ದೂರ ಆಗುತವೆಂಬುದಾಗಿದೆ. 


ಕೆಲವರು ಚುಕ್ಕಿ- ಚಂದ್ರ ಮೊದಲಾದ ಚಿತ್ರಗಳನ್ನು ಬಿಡಿಸುವರು. ಇದರಿಂದ ಜೀವನ 
ಚುಕ್ಕಿಗಳಂತೆ ಹೊಳೆಯುತ್ತಚಂದ್ರನ ಬೆಳದಿಂಗಳಂತೆ ತಂಪಾಗಿರಲೆಂಬುದಾಗಿದೆ. 


ಬಾಗಿಲ ಚೌಕಟ್ಟುಗಳ ಮೇಲೆ ಆನೆಯ ಚಿತ್ರ ಗಳನ್ನು ಬಿಡಿಸಿರುತ್ತಾರೆ. ಇದರಿಂದ 
ಆನೆಯ ಬಲಸದಾ ಇರುತದೆಂಬುದಾಗಿದೆ. 


ಮಾಳಿಗೆಯ ಕಡಿ, ಚಿಲಕಿ, ತೊಲೆಗಳ ಮೇಲೆ ಹೂ, ಬಳ್ಳಿ, ಆನೆ, ಮೊದಲಾದವುಗಳ 
ಚಿತ್ರ ಬಿಡಿಸುತ್ತಾರೆ. ಇಂದಿನ ಮಾಳಿಗೆಯ ಮೇಲೆ ಆನೆಯಂತಹ ಭಾರಬಿದ್ದರೂ 
ಬಳ್ಳಿಯಂತೆ ಹಗುರವಾಗಿ ಮಾಳಿಗೆ ಬಹುದಿನಗಳವರೆಗೆ ಬಾಳಿಕೆಗೆ ಬರುತ್ತದೆ. 


ನೊಗದ ಮೇಲೆ ನಂದಿಯ ಚಿತ್ರ ಬಿಡಿಸುವುದರಿಂದ ಭಾರ ಎಳೆಯಲು ಎತುಗಳಿಗೆ : 


ಆಯಾಸವಾಗಲಾರದು. 


ತಾಮ್ರದ ತಾಯಿತಗಳ ಮೇಲೆ ಹನುಮದೇವರ ಚಿತ್ರ ಬಡಿಸುತಾರೆ. ಈ ತಾಯಿತ 
ಉಳಿದ ತಾಯಿತಗಳಿಗಿಂತ ವಿಶೇಷವಾದದ್ದು ಇದನ್ನು ಕಟ್ಟಿಕೊಂಡವರಿಗೆ 


ತುಳಗಿ-ತಕ್ಕುಡ, ಭೂತ-ಪಿಶಾಚಿ ಮೊದಲಾದ ತೊಂದರೆಗಳಿರುವುದಿಲ್ಲ 


ವಿಳೈೆದೆಲೆಯ ಮೇಲೆ ಕುಂಕುಮ-ಅರಸಿಣ, ವಿಭೂತಿಗಳಿಂದ ಚಿತ್ರ ಬರೆದರೆ ಲಕ್ಷ್ಮಿ 
ಮನೆಯಲ್ಲಿನೆಲೆಸಿರುತಾಳೆ ಎಂಬುದಾಗಿದೆ. 


ಬಣ್ಣಗಳನ್ನು ಉಪಯೋಗಿಸುವಲ್ಲಿಯೂ ಒಂದೊಂದು ಬಣ್ಣಗಳಿಗೆ ಒಂದೊಂದು 
ಸಂಕೇತಗಳು, ನಂಬಿಕೆಗಳು ಕಾಣುತವೆ: 


- 


* ೫. ೫. Xx XX OX ೯ 


ಚಿತ್ರಕಲೆ /೪೧ 


ಬಿಳಿಯ ಬಣ್ಣವಾದರೆಸ ಸುಖ- ಶಾಂತಿಯ ಸಂಕೇತ ಹಾಗೂ ಕಪಟತನವಿಲ್ಲದಂಥದ್ದು 


ಹಾಗೂ ಮುಂದಿನ ಭವಿಷ್ಯ ಕುರಿತಂಥದ್ದು ಜೊತೆಗೆ ಗಂಡಿನ ಸಂಕೇತವೂ ಆಗಿದೆ. 
ಕೆಂಪು ಬಣ್ಣವಾದರೆ ಕೊಲೆ-ಸುಲಿಗೆ ಮೊದಲಾಗಿ ಕಟುಕ ಪ್ರವೃತ್ತಿಯ ಸಂಕೇತ. 
ಗುಲಾಬಿಯ ಬಣ್ಣವಾದರೆ ಪ್ರೀತಿ- ಪ್ರೇಮದ ಸಂಕೇತ. 

ಕುಂಕುಮವಾದರೆ ಸೌಭಾಗ್ಯದ ಸಂಕೇತ. ಮುತ್ತೈದಿಯ ಲಕ್ಷಣ. 

ಗುಲಾಲು- ಬುಕ್ಕಿಟುಗಳಾದರೆ ಹರ್ಷದ ಸಂಕೇತ. 

ಹಸಿರುಬಣ್ಣವಾದರೆ ಒಕ್ಕಲುತನ ಹಾಗೂ ಫಲವತ್ತಾದ ಸಂಕೇತ. 
ಹಳದಿಬಣ್ಣವಾದರೆ ಸಂಕೀರ್ಣವಾದದ್ದು 

ಬಿಳಿ ಬಣ್ಣವಾದರೆ ರಾಮ-ಕೃಷ್ಣರ ಸಂಕೇತ. 


ಕಪ್ಪುಬಣ್ಣವಾದರೆ ತಿರಸ್ಕಾರ, ಕಪಟುತನ, ಮೋಸ-ವಂಚನೆ ಮುಂತಾದ ಕೇಡಿನ 
ಸಂಕೇತ. 


ಈ ಸಂಕೇತ ಹಾಗೂ ನಂಬಿಕೆಗಳು ಅಲ್ಲದೆ ಕೆಲವರಲ್ಲಿ ಬೇರೆ, ಬೇರೆ ರೀತಿಯ 


ನಂಬಿಕೆಗಳೂ ಕಾಣಬಹುದು. ಒಟ್ಟಿನಲ್ಲಿ ಜನಪದದಲ್ಲಿ ಇಂತಹ ಸಂಕೇತ, ಇಂತಹ 
ನಂಬಿಕಗಳೇ ಎಂಬುದು ಕಡ್ಡಾಯವಿಲ್ಲ ಗುಂಪು, ಸಮೂಹ ಹಾಗೂ ಪ್ರದೇಶಕ್ಕನುಗುಣವಾಗಿ 
ಭಿನ್ನಭಿನ್ನನಿಯಮ ಹಾಗೂ ನಂಬಿಕೆಗಳನ್ನು ಕಾಣ ಬಹುದಾಗಿದೆ. 


೮. ಚಿತ್ರಕಲೆಯ ಲಕ್ಷಣ: 


(೨, 


ಕ್ರಿ.ಶ, ಮೂರನೆ ಶತಮಾನದವನೆಂದು ಹೇಳುವ ವಾತ್ಸಾಯನ ಕಾಮಸೂತ್ರ ಕೆ 
ಖ್ಯಾನವನ್ನು ಬರೆದ ಕ್ರಿ.ಶ. ೧೧-೧೨ನೇ ಶತಮಾನದ ಯಶೋಧರ ಪಂಡಿತನು ಜಿ 


ಪಜ ದಲ್ಲಿ ಚಿತ್ರಕಲೆಯ ಲಕ್ಷಣವನ್ನು ಹೀಗೆ ಹೇಳಿದ್ದಾನೆ. 


ರೂಪಭೇದಾಃ ಪ್ರಮಾಣಾನಿ ಭಾವಲಾವಣ್ಯ ಯೋಜನಾಮ್‌ 
ಸಾದೃಶಂ ವರ್ಣಿಕಾಭಂಗಃ ಇತಿ ಚಿತ್ರಂ ಷಡಂಗಕಮ್‌॥ : 
ಇವು ಚಿತ್ರದ ಷಡಂಗಗಳು: 


ರೂಪಚೇದ: ರೂಪದ ವೈವಿಧ್ಯತೆ. ಉದಾ: ಗಂಡಿನ, ಹೆಣ್ಣಿನ ಅವಸ್ಥೆ ಹೇಗಿರಬೇಕು 
ಎಂಬುದು. : 


ಜನಪದ ಹೊಲಿಗೆ ಮತ್ತು ಚಿತ್ರಕಲೆ / ೪೨ 


ಬು 


ಪ್ರಮಾಣ : ಚಿತ್ರದ ಅಳತೆಯ ಗೊತು- ಗುರಿ. ಉದಾ: ಒಂದು ಅಂಗಕ್ಕು 
ಮತೊಂದು ಅಂಗಕ್ಕು ಇರಬೇಕಾದ ಅಂತರ, ಹೊಂದಿಕೆ ಇತ್ಯಾದಿ. 


ಭಾವ: ಭಾವನೆ ಅಭಿವ್ಯಕಗೊಳಿಸುವಿಕೆ. ಯಾವುದೇ ಭಾವನೆ ಅಭಿವ್ಯಕಿಗೊಳಿಸದ 
ಚಿತ್ರಕಲೆ ಜೀವಂತ ಶವವಾಗುತದೆ. ಆದ್ದರಿಂದ ಚಿತ್ರಕಲೆಯಲ್ಲಿವಿವಿಧ ಭಾವಗಳು 
ಅಭಿವ್ಯಕಗೊಳ್ಳಲೇ ಬೇಕು. 
ಲಾವಣ್ಯ ಯೋಜನೆ: ಒಂದು ಚಿತ್ರಕಲೆ ಕೇವಲ ಚಿತ್ರವಾಗಿರದೆ ಸುಂದರವಾಗಿದ್ದು 
ಮನವನ್ನು ಆಹ್ಲಾದಗೊಳಿಸುವಂತಿರಬೇಕು. 
ಸಾದೃಶ್ಯ : ಸಾದೃಶ್ಯವೆಂದರೆ ಕೇವಲ ಸಾಮಾನ್ಯ ಅರ್ಥದಲ್ಲಿ ಹೇಳುವ ಹೋಲಿಕೆ 
ಮಾತ್ರ ಅಲ್ಲ ಕಲೆಯಲ್ಲಿರುವ ಆಕಾರಿಕ ಮತ್ತು ಪ್ರಾತಿನಿಧಿಕ ಅಂಶಗಳ ಸಂಬಂಧ 
ಎಂಬುದು ಅದರ ಆಳವಾದ ಅರ್ಥ ಎನ್ನುತ್ತಾರೆ ಎಸ್‌.ಸಿ. ಪಾಟೀಲರು. (ಕನ್ನಡ 
ಸಾಹಿತ್ಯ ಪರಿಷತ್‌ ಪತ್ರಿಕೆ, ಡಿಸೆಂಬರ್‌ ೮೮, ಜೂನ್‌ ೮೭ ಪು. ೧೩೬) 
ವರ್ಣಿಕಾ ಭಂಗ: ಬಣ್ಣ ತುಂಬುವಿಕೆ. ಅಂದರೆ ಎಷ್ಟಷ್ಟು ಪ್ರಮಾಣದಲ್ಲಿ ಯಾವ, 
ಯಾವ ಬಣ್ಣ ಕಲೆಸಿಕೊಂಡರೆ ಏನಾಗುತ್ತದೆ ಎಂಬ ಜ್ಞಾನ. 

ಚಿತ್ರಕಲೆಗೆ ಈ ಮೇಲಿನ ಷಡಂಗಗಳು ಅವಶ್ಯಕವಿದ್ದು ಇವುಗಳ 


ಜ್ಞಾನದಿಂದೊಡಗೂಡಿದ ಚಿತ್ರವೇ ನಿಜವಾದ ಚಿತ್ರವೆಂಬುದು ಶಿಷ್ಠಕಲೆಯ ಧೋರಣೆ. 
ಆದರೆ ಜನಪದ ಚಿತ್ರಕಾರರಿಗೆ ಈ ಯಾವ ಶಾಸ್ತ್ರವೂ ಗೊತಿರದೆ ಸಂದಭ ಕ್ಕನುಗುಣವಾಗಿ 
ತಮ್ಮ ಮತಿಗನುಗುಣವಾಗಿ ಚಿತ್ರಸುವುದೇ ಒಂದು ವೈಶಿಷ್ಟ್ಯ. 


XK 


ಚಿತ್ರಕಲೆ / ೪೩ 


ಇಂದಿಗೂ ಪ್ರಚಲಿತವಿರುವ ಜನಪದ ಚಿತ್ರಕಲೆಗಳಾವುವು ಎಂದು ಗುರುತಿಸಲು 
ಪ್ರಯತ್ನಿಸಲಾಗಿರುವ ಇಲ್ಲಿಯ ಕಲೆಗಳು ಸುಂದರವಾದವುಗಳಾದರೂ ಅವು 
ಅನಾಮಧೇಯವಾದವುಗಳು. ಉದಾ: ರಂಗೋಲಿ ಹಾಕುವುದು, ಗೋಡೆಗಳಿಗೆ 
ಸುಣ್ಣ ಬಣ್ಣಮಾಡುವುದು. ಖವುದಿ ಹಾಗೂ ಕಸೂತಿ ಹಾಕುವುದು. ಮೊದಲಾದ ಕಲೆಗಳ, 
ಕಲಾಕಾರರು ಯಾರು? ಎಂದರೆ ಮನೆಯ ಗೃಹಿಣಿ ಎನ್ನಬಹುದು. ಆದರೆ ಇಂಥವಳೆ ಎಂದು 
ಪ್ರತ್ಯೇಕವಾಗಿ ಹೆಸರಿಸುವಂತಿಲ್ಲ, ಇನ್ನುಸಮಸ್ಯೆಯಾಗಿ ಸೃಷ್ಟಿಗೊಳ್ಳುವ ಕುಂಬಾರ, ಕಂಬಾರ, 
ಬಡಿಗ, ಮೊದಲಾದವರ ಕಲೆಗಳೂ ಜನಪದ ಕಲೆಗಳೇ ಆಗಿವೆ. ಕುಂಬಾರ ತಯಾರಿಸಿದ 
ಗಡಿಗೆಗಳಿಗೆ ಕುಂಬಾರ ತಯಾರಿಸಿರುವನು ಎನ್ನುವರೇ ಹೊರತು ಒಬ್ಬ ಕುಂಬಾರನ ಹೆಸರು 
ಪ್ರಮುಖವಾಗಿರುವುದಿಲ್ಲ ಇಂತಹ ಜನಪದ ಕಲೆಗಳೆಲ್ಲ ಪರಮ ಶ್ರೇಷ್ಠವೆಂದು 
ಹೇಳಲಾರೆನಾದರು ಅವು ಯಾರ ತಿರಸ್ಕಾ ರಕ್ಕೊಳಗಾಗದೆ ಬಹುಸಂಖ್ಯೆ ಯ ಜನ ಮನ 
ಸೂರೆಗೊಂಡವುಗಳಾಗಿವೆ. ಹಾಗೂಇಂದಿನ ಅದೆಷ್ಟೋ ಪ್ರಸಿದ್ದಿಯ ಅಭಿಜಾತಕಲೆಗಳಿಗೆ 
ಇವು ಮೂಲ ಹಾಗೂ ಮಾದರಿ ಆಗಿವೆ. ಈ ವಿಶ್ವ ವಿದ್ಯಾಲಯ ಮೊದಲಾದ 
ಕಡೆಗಳಲ್ಲೆಲ್ಲಾಇವು ಅಧ್ಯ ಯನಕ್ಕೊಳಗಾಗುತಿರುವುದು ವಸರ ಒರಿಮೆ- ಗರಿಮೆ ಆಗಿದೆ. 


Les 


ಅನುಬಂಧಗಳು 


ಪ್ರಮುಖ ವ್ಯಕಿಗಳು. 


ರ 


ಶ್ರೀ ಹಾವಗಿರಾವ ತಂದೆ ವಿಠಲರಾವ ಹೂಗಾರ ಠಾಣಾಕುಶನೂರುತಾ: ಔರಾದ 
ಜಿಲ್ಲಾ ಬೀದರ, ವಯಸ್ಸು; ೮೫, ಶಿಕ್ಷಣ ೫ನೇ ವರ್ಗ , ಖಾಸಗಿ ವೃತ್ತಿ; 
ಹೂವುಕಟ್ಟುವುದು. ಜಾತಿ: ದಕ. 


ದಿ.ದಿಗಂಬರರಾವ ಪಾಂಚಾಳ: ಕುಶನೂರ ಠಾಣಾ, ವಯಸ್ಸು: ೭೦, ಶಿಕ್ಷಣ: ಇಲ್ಲ 
ವೃತ್ತಿ: ಬಡಿಗತನ , ಜಾತಿ: ಪಾಂಚಾಳ(ಇವರು ತೀರಿಕೊಂಡು ಇಂದಿಗೆ ೭-೮ 
ವರ್ಷಗಳಾದವು). 


ಶ್ರೀ ಬಾಬು,ತಂದೆ ಪಿರಾಜಿ ಕುಶನೂರು( ಠಾಣಾ) ವಯಸ್ಸು; ೪೦, ಶಿಕ್ಷಣ: ೨ನೇ 
ತರಗತಿ: ವೃತಿ: ಸಮಗಾರ ಕೆಲಸ. ಜಾತಿ: ಸಮಗಾರ. 


ಸಿಂದೆ ರಮೇಶ್‌ ಔರಾದ, ವಯಸ್ಸು ೩೦ ವರ್ಷ, ಶಿಕ್ಷಣ: ಡಿಪ್ಲೊಮಾ, 
ವೃತ್ತಿ ಎದ್ಯಾರ್ಥಿ, ಮಾತು: ಮರಾಠಾ. 


ಶ್ರೀಮತಿ ಸಂಗೀತಾ ಗಂಡಕಲ್ಲಪ್ಪ ಬಿರಾದಾರ ಎಕಲಾರ. ವಯಸ್ಸು ೪೧ ವರ್ಷ, 
ಶಿಕ್ಷಣ:೧೦ನೇ ತರಗತಿ, ವೃತ; ಮನೆಗೆಲಸ, ಜಾತಿ: ಲಿಂಗಾಯತ. 


ಶ್ರೀಮತಿಕಲಾವತಿ, ಗಂಡ ವೀರಶೆಟ್ಟಿಯರನಾಳೆ, ಕುಶನೂರ ಠಾಣಾ, 
ವಯಸ್ಸು; ೫೪, ಶಿಕ್ಷಣ: ಇಲ್ಲ ವೃತ್ತಿ ಮನೆಗೆಲಸ, ಜಾತಿ: ಲಿಂಗಾಯತ. 


LO ಈ 


ರ 


ು 


ರ 


ರ 


x 


x 


* Xx ೫ 7೫ 


ಗ್ರಂಥ ಯಣ 


ಡಾ. ಮ. ಶೀ. ಲಜ್ಲೆ- ಜಾನಪದ ಸಂಶೋಧನಾತ್ಮಕ ಪ್ರಬಂಧಗಳು. 


ಪ್ರೊ. ಎಸ್‌.ಕೆ. ರಾಮಚಂದ್ರರಾವ್‌ - ಕರ್ನಾಟಕದ ಕಲೆಗಳು- ಕ.ಸಾ.ಪ ಪ್ರ.ಮು. 
೧೯್ಶ೮೧. 


ಜ್ಞಾನಗಂಗೋತ್ರಿ (ಕಿರಿಯರ ವಿಶ್ವಕೋಶ) ಭಾಗ ೪ ಮತ್ತು ೫ 
-ಕರ್ನಾಟಕ ಸಹಕಾರಿ ಮಂದಿರ, ಬೆಂಗಳೂರು. 


ಡಾ. ಜಿ.ಎಸ್‌. ಶಿವರುದ್ರಪ್ಪ - ಸೌಂದರ್ಯ ಸಮೀಕ್ವೆ 


ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ ಬೆಂಗಳೂರು- ಡಿಸೆಂಬರ ೧೯೮೬ 
ಜೂನ್‌ ೧೯೮೭, ಪ್ರಜಾವಾಣಿ ದಿನಾಂಕ ೮-೧೧-೧೯೯೧. 


ರಾಜೇಂದ್ರ ಯರನಾಳ - ಶೀಗಿ ಹಾಡುಗಳು 
ರಾಜೇಂದ್ರ ಯರನಾಳೆ - ವಿಶ್ವವಿಖ್ಯಾತ ಬಿದ್ರಿಕಲೆ 
ರಾಜೇಂದ್ರ ಯರನಾಳೆ-ಸಹಸ್ರಾರು ಜನಪದ ಗಾದೆಗಳು- ಹಸಪ್ರತಿ 


ರಾಜೇಂದ್ರ ಯರನಾಳೆ - ರಂಗೋಲಿ ಮತ್ತುಹಣಚೆಬಟ್ಟು- ( ಅಚ್ಚಿನಲ್ಲಿ) 


Le ಈ 


A 
I 


ವುದಿ, 


ಕುಂಚಿಕುಲಾವಿ ಕಲೆಯೂ ಒಂದು. ಹೊಲಿಗೆಯ ಹಲವು ತರದ 
ವಿನ್ಯಾಸ, ಈ ಕಲೆಯಲ್ಲಿ ಹಾಸುಹೊಕ್ಕಾಗಿರುತ್ತದೆ. ಕಣ್ಣು-ಮನಸ್ಸನ್ನು 


॥॥॥| 
00 


ಚೆತಕಲೆ 
ವ್ರ 


Rs 


20 


fe) 
ತು 
ದಿ 


ಲ್ಲಖ 
ಸಬಲ್ಲುದು. 
ದಿಸುತ್ತದೆ. 
ರಿಷ 
॥| 
Fe 


ಅ 
ಲಿಗೆ ಮತು 


೫೪೦೧000೭17 


ಹೂ 


ಸತ 
| ಖಿ ೨... 
ON NS 
ಸ ತ | 
೬. 
ಸ | ಸ 


ಕನ್ನಡ ಸಾಹಿ 


॥॥॥|॥ 


ರೆಂದು ನಂಬಿರುತೇವೆ. 


ಪದ 


ನ 


ತಲ 
ಇಂ 


ತ 


೩ ತ 


ಸ ಸ 
ಕ 
ಜಸ ` 


ಜನ 


ನ್ನೇ ಪ್ರತಿ 
ಈ ಹಿನ್ನೆಲೆಯಲ್ಲಿ ಜನಪದ ಹೂಲಿಗ ಮತ್ತು 


ಚಿತ್ರಕಲೆಯನ್ನು ಹಲವು ಕೋನಗಳಲ್ಲಿ ಅಭ್ಯಸಿಸಿ ಈ ಕಿರು 
ರುತ್ತಾರೆ. ಸಹೃದಯ ಓದುಗರು 


ಗ 
ಭಲ 


ಧರ್ಮದರ್ಶಿ ಹಲಿಕೃಷ್ಣ ಪುಪರೂರು 
ಕ್ಷರು 
| 


POR 
... 
ಜು! 


ಕೊಂಡಿರುತ್ತಾರೆ. ಅವುಗಳ 


ತ ಜು 
ಸ 


ಜನತ ತಮ್ಮದೇ ಆದ ವಿಶಿಷ್ಟ 


ತಿ-ಸಂಪತ 
೦ 


ಕಲೆಗಾರಿಕೆಯನ್ನು ರೂಢಿಸಿ 
ಸಿದ್ದಪಡಿಸಿ 


ಅಂತರಾಳದಲ್ಲಿ ಹೃದಯವನ್ನೂ ಮಾತನಾಡಿ 


ಮೀಣ 
ನ್ನು 


ಜು 


ಹ £2 ನ 
ಸ 


ಸು ಜು 
ಜ್‌ ಬು 
ಹ 
1 ಸಸ 
ನನ್ನ 
ಸ 
ನ TRS: 
RN: 


ಪುಗೊಂಡಿರುತ್ತವೆ. ಅವುಗಳ ಸಹಜ ವಿನ್ಯಾಸ, ವರ್ಣ ವೈವಿಧ್ಯ 
ಪ್ರ 


ಸೆರೆಹಿಡಿಯುವ ಆಕರ್ಷಕ ಗುಣ ಹೊಂದಿರುವ ಈ ಕಲೆ, 
ಮಠಗಳ ಗೋಡೆಗಳ ಮೇಲೆ ಚಿತ್ತಾಕರ್ಷಕ ಚಿತ್ರಗಳು 


ಅಂದಿನ ನೈಜ ಸಂಸ್ಥ 
ಆತ್ಮೀಯವಾಗಿ ಬರಮಾಡಿಕೊ 


ಹೊತ್ತಗೆಯ 


ಜಸು 


ಟ್ಟ 
ಬ 


ತ 


ರುಜು 
ಜು 

೩೬೩. ೬೩ ಜ೬ 
ಸ ನ ಸು ನ ಸಃ ಜು 

ರ ರ್ತ 

MN 
........... 
ನು ಯತ್ತ ೩2 ೬... ಹ 

ಬಳಿ Or ತ ಮ ನ ವ 2 


೫ Re 


1 





